ಏಕೀಕರಣೋತ್ತರ ಕರ್ನಾಟಕ ಚಳವಳಿ ಸಂಪುಟ-೬ 


ಡಾ. ತಂಬಂಡ ವಿಜಯ್‌ ಪೂಣಚ್ಚ 
| 


ಪ್ರಸಾರಾಂಗ 
ಕನ್ನಡ ಏಶ್ವವಿದ್ಯಾ ಲಯ, ಹಂಪಿ 


ರೈತ ಚಳವಳಿಗಳು 


ಸಂಪುಟ ೬ 


ಚರಿತ್ರೆ ವಿಭಾಗ ಮಾಲೆ - ೬ 


ರೃತ ಚಳವಳಿಗಳು 


ಏಕೀಕರಣೋತ್ತರ ಕರ್ನಾಟಕ ಚಳವಳಿ ಸಂಪುಟ - ೬ 


ಡಾ. ತಂಬಂಡ ವಿಜಯ್‌ ಪೂಣಚ್ಚ 


ಪ್ರಸಾರಾಂಗ 


ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


RAITA CHALAVALIGALU 

A Study of Peasant Movements 

by Dr. Thambanda Vijay Poonacha 
Reader, Department of History 
Kannada University, Hampi 


(Post Unification Karnataka Movements Series, Vol. 6) 


Published by 

Prof. A. V. Navada 

Director, Prasaranga 
Kannada University, Hampi 
Vidyaranya - 583 276 


Pages: x+70 

First Edition 1999 

Price : Rs. 40/- 

© Kannada University, Hampi, 1999 
ಪ್ರಕಾಶಕರು 

ಪ್ರೊ. ಎ. ವಿ. ನಾವಡ 
ನಿರ್ದೇಶಕರು, ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 
ವಿದ್ಯಾರಣ್ಯ ೫೮೩ ೨೭೬ 
ಬೆಲೆ : ರೂ. ೪೦/- 
ಮುಖಪುಟ : ಕೆ. ಕೆ. ಮಕಾಳಿ 
ಮುದ್ರಣ 


ಠಿ 

೧೧೭/೨, ೫ನೇ ಮುಖ್ಯರಸ್ತೆ 
ಚಾಮರಾಜಪೇಟೆ, ಬೆಂಗಳೂರು - ೧೮ 
© ೬೬೧೩೧೨೩, ೬೬೧೮೭೫೨ 


x 
ದೇಸಿಯೊಳ್‌ ಪುಗುವುದು 
ಡಾ. ಎಂ.ಎಂ.ಕಲಬುರ್ಗಿ 
ಕುಲಪತಿಗಳು 


ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಗುರಿ "ಕನ್ನಡ ಸಂಸ್ಕೃತಿ'ಯ ಶೋಧ, ವಿಮರ್ಶೆ 
ಮತ್ತು ಪ್ರಸಾರ. ಅಂತಿಮ ಗುರಿ ಸುತ್ತಲಿನ ಸಂಸ್ಕೃತಿಗಳ ವಿವೇಕಪೂರ್ಣ ವಿನಿಯೋಗ. 
ಆದಿಕವಿ ಪಂಪ, ಸಾಹಿತ್ಯಕ್ಕೆ ಅನ್ವಯಿಸಿ ಹೇಳಿರುವ "ದೇಶಿಯೊಳ್‌ ಪುಗುವುದು, ಪೊಕ್ಕು 
ಮಾರ್ಗದೊಳೆ ತಳ್ವುದು' ಎಂಬ ಮಾತು ಪರ್ಕಾಯವಾಗಿ ಇದನ್ನೇ ಧ್ವನಿಸುತ್ತದೆ. 

ಸಂಸ್ಕೃತಿ ಎನ್ನುವುದು ಸಮೂಹಸಮೃತ ಜೀವನಪದ್ಧತಿಯಾಗಿದೆ. ಕನ್ನಡಿಗರ ಇಂಥ 
ಜೀವನಪದ್ದತಿಗೆ ಸಾವಿರ ಸಾವಿರ ವರ್ಷಗಳ ಇತಿಹಾಸವಿದೆ. ತನ್ನ ಆಯುರ್ಮಾನದಲ್ಲಿ 
ಆರ್ಯ-ಆಂಗ್ಲ ಸಂಸ್ಕೃತಿಗಳನ್ನು ಜೀರ್ಣಿಸಿಕೊಳ್ಳುತ್ತ ಬಂದ ಕನ್ನಡ ಸಮಾಜ, ಉದ್ದಕ್ಕೂ 
ದ್ವಿಭಾಷಾ ಸಂದರ್ಭದಲ್ಲಿ ಬದುಕುಮಾಡಿದೆ. ಹಿಂದಿನದು ಕನ್ನಡ-ಸಂಸ್ಕೃತ ದ್ವಿಭಾಷಾ 
ಸಂದರ್ಭ, ಇಂದಿನದು ಕನ್ನಡ-ಇಂಗ್ಲಿಷ್‌ ದ್ವಿಭಾಷಾ ಸಂದರ್ಭ. ಗ್ರಂಥಸ್ಥ ಭಾಷೆಯಾದ 
ಸಂಸ್ಕೃತಕ್ಕಿಂತ ಜೀವಂತಭಾಷೆಯಾದ ಇಂಗ್ಲಿಷ್‌ ಬೆಳಕಾಗುತ್ತಲೇ ಬೆಂಕಿಯಾಗಬಹುದೇ? 
ಎಂಬ ಭಯ ನಮಲ ಹುಟ್ಟಿದೆ. ಹೆಚ್ಚಿನದಾಗಿ ಆಂಗ್ಲಜೀವನ ಶೈಲಿ ನಮ್ಮ ಜೀವನಾಡಿಗಳನ್ನು 
ದಿನೇ ದಿನೇ ನಿಯಂತ್ರಿಸತೊಡಗಿ, ಒಂದು ಬಗೆಯ ಅತಿರೇಕ ಸೃಷ್ಟಿಯಾಗುತ್ತಲಿದೆ. 


ಗಾಂಧೀಜಿಯವರು ಈ ಅತಿರೇಕವನ್ನು ಬಹಳ ಹಿಂದೆಯೇ ಊಹಿಸಿ, "ಸ್ವದೇಶಿ 
ಚಳವಳಿ'ಯನ್ನು ಕೈಗೆತ್ತಿಕೊಂಡಿದ್ದರು. ಈ ಮತ್ತು ಇಂಥ ದೇಶೀ ಚಿಂತನೆಗಳ ಆದರ್ಶದಲ್ಲಿ 
ಕನ್ನಡ ವಿಶ್ವವಿದ್ಯಾಲಯ ಮೊದಲು ಮಾಡಬೇಕಾದ ಕೆಲಸವೆಂದರೆ ವಿಸ್ಮತಿಯ ಸಾಗರದಲ್ಲಿ 
ಮುಳುಗಿಹೋಗಿರುವ ನಮ್ಮಪಾರಂಪರಿಕ ಕ್ರಿಯೆ, ಪ್ರಕ್ರಿಯೆ ರೂಪದ "ಸ್ವದೇಶೀ ಸತ್ಯ'ಗಳನ್ನು 
ಶೋಧಿಸುವುದು; ಬಳಿಕ ಅಲ್ಲಿ ಸೇರಿಕೊಂಡಿರುವ ದೋಷಗಳನ್ನು ದೂರ ಸರಿಸಿ ಗುಣಾಂಶ 
ಗಳನ್ನು ಗುರುತಿಸುವುದು; ಜೊತೆಗೆ ಪೂರ್ಣ ಬದುಕಿಗೆ ಅವಶ್ಯವಿರುವ ಕೊರತೆಗಳನ್ನು 
ಅನ್ಯಸಂಸ್ಕೃತಿಯಿಂದ ಎಚ್ಚರವಹಿಸಿ ತುಂಬಿಕೊಳ್ಳುವುದು. ಒಟ್ಟಾರೆ ಅನ್ಯಸಂಸ್ಕೃತಿಗಳ 
ಸಹಯೋಗದಲ್ಲಿಯೂ "ಕನ್ನಡವು ಕನ್ನಡವ ಕನ್ನಡಿಸುತಿರಬೇಕು' ಎಂಬಂತೆ ನಾವು ಕನ್ನಡವನ್ನು 
ಬದುಕಿಸಬೇಕಾಗಿದೆ, ಬೆಳೆಸಬೇಕಾಗಿದೆ. ಹಾಗೆ ಮಾಡಿದಾಗ ಮಾತ್ರ ಕನ್ನಡತ್ವವನ್ನು 
ನಾಶಮಾಡಿಕೊಂಡು ಜಾಗತಿಕವಾಗುವುದು ತಪ್ಪಿ, ಕನ್ನಡವೂ ಜಾಗತಿಕವಾಗುತ್ತದೆ.. 
ಜಾಗತಿಕವಾಗುವುದೆಂದರೆ ಸ್ಥಾನಿಕದ ನಿರಾಕರಣೆಯಲ್ಲವೆಂಬ ಸತ್ಯ ಸ್ಥಾಪನೆಗೊಳ್ಳುತ್ತದೆ. 

ಹೆಗಲ ಮೇಲೆ ಈ ಹೊಣೆಯನ್ನು ಹೊತ್ತು, ಅಸ್ತಿತ್ವಕ್ಕೆ ಬಂದಿರುವ ಕನ್ನಡ ವಿಶ್ವವಿದ್ಯಾಲಯ, 
"ಎಲ್ಲರಸ್ತೆಗಳು ರೋಮ್‌ದ ಕಡೆಗೆ' ಎಂಬಂತೆ ಕನ್ನಡದ ಎಲ್ಲಹಾದಿಗಳು ಹಂಪಿಯ ಕಡೆಗೆ 


ಕೀಂದೀಕರಣಗೊಳುವ ಮತ್ತುಇಲ್ಲಿಂದಲೇ ಜಗತ್ತಿನ ಅಂಚಿನತ್ತವಿಕೇಂದ್ರೀಕರಣಗೊಳ್ಳುವ 
ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿದೆ. ಈ ರೀತಿ ಐತಿಹಾಸಿಕ ಪರಂಪರೆಯ 
ಮತ್ತು ಭೌಗೋಳಿಕ ಪರಿಸರಗಳಲ್ಲಿ ಶ್ರಮಿಸಬೇಕಾಗಿರುವ ಕನ್ನಡ ವಿಶ್ವವಿದ್ಯಾಲಯ 
"ಎಂದೆಂದಿಗೂ ನೀ ಕನ್ನಡವಾಗಿರು' ಎಂಬ ಪ್ರಜ್ಞೆ ಕನ್ನಡಿಗರಲ್ಲಿಜಾಗೃತವಾಗಿರುವಂತೆಯೂ 
ನೋಡಿಕೊಳ್ಳಬೇಕಾಗಿದೆ. 

ಈ ಎಲ್ಲನೆಲೆಗಳಲ್ಲಿ ಸೃಷ್ಟಿಯಾಗುವ ತನ್ನ ಶೋಧನೆ-ಚಿಂತನೆಗಳನ್ನು ದಾಖಲಿಸಬೇಕೆಂಬ 
ಮತ್ತುಸಂವಹನಗೊಳಿಸಬೇಕೆಂಬ ತೀವ್ರ ಹಂಬಲದಿಂದ ಈ ವಿಶ್ವವಿದ್ಯಾಲಯ "ಪ್ರಸಾರಾಂಗ' 
ಹೆಸರಿನ ಪ್ರಸಾರಮಾಧ್ಯಮ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದಿದೆ. ಶ್ರವ್ಯ, ದೃಶ್ಯ, ವಾಚನ ಸಾಮಗ್ರಿಗಳ 
ಉತ್ಪಾದನೆ-ವಿತರಣೆ ಇತ್ಯಾದಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿರುವ ಇದು, ವಾಚನ 
ಸಾಮಗ್ರಿಯಾಗಿರುವ ಪುಸ್ತಕಗಳ ಉತ್ಪಾದನೆಗೆ ವಿಶೇಷ ಕಾಳಜಿ ವಹಿಸಿದೆ. ಆಂತರಿಕ ಸತ್ವ, 
ಬಾಹ್ಯ ಸೌಂದರ್ಯಗಳಿಂದ ಕೂಡಿರುವ ವಿಶಿಷ್ಟ "ಪುಸ್ತಕ ಸಂಸ್ಕೃತಿ'ಯನ್ನು ಅಸ್ತಿತ್ವಕ್ಕೆ 
ತರುತ್ತಲಿರುವ ಈ ಪ್ರಸಾರಾಂಗದ ಇತ್ತೀಚಿನ ಪ್ರಕಟಣೆಯಾಗಿದೆ "ರೈತ ಚಳವಳಿಗಳು'. 

ಅನ್ಯಾಯವನ್ನು ಸಹಿಸಿಕೊಂಡು ಹೋಗುತ್ತಲಿರುವ ಸ್ವಭಾವದ ಭಾರತೀಯರು ಇತ್ತೀಚೆ 
ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಮನೋಧರ್ಮವನ್ನು ರೂಢಿಸಿಕೊಂಡಿರುವ 
ಫಲ "ಚಳವಳಿ'. ಏಕೀಕರಣೋತ್ತರ ಕರ್ನಾಟಕದಲ್ಲಿ ತಲೆದೋರಿದ ಇಂಥ ಆರು ಮುಖ್ಯ 
ಚಳವಳಿಗಳನ್ನು ಕುರಿತು ಚರಿತ್ರೆ ವಿಭಾಗವು ಯೋಜನೆಯೊಂದನ್ನು ಕೈಗೆತ್ತಿಕೊಂಡಿದೆ. ಇದರ 
ಅಂಗವಾಗಿ ಪ್ರಕಟವಾಗುತ್ತಲಿರುವ ಆರು ಕೃತಿಗಳಲ್ಲಿ "ರೈತ ಚಳವಳಿಗಳು' ಒಂದು. ಇದನ್ನು 
ರಚಿಸಿದ ಡಾ. ತಂಬಂಡ ವಿಜಯ್‌ ಪೂಣಚ್ಚ ಅವರಿಗೆ ನಮ್ಮ ಧನ್ಯವಾದಗಳು ಸಲ್ಲುತ್ತವೆ. 


Wm 


ಲೇಖಕರ ಮಾತು 


ಚರಿತ್ರೆ ವಿಭಾಗದ ವಾರ್ಷಿಕ ಯೋಜನೆಗೆ ಸಂಬಂಧಿಸಿದ ಪ್ರಸ್ತುತ ಕೃತಿಯನ್ನು 
ಹೊರತರಲು ಎಲ್ಲಾ ರೀತಿಯಲ್ಲೂ ಪ್ರೋತ್ಸಾಹಿಸಿದ ಮಾನ್ಯ ಕುಲಪತಿಗಳಾದ ಡಾ. ಎಂ. 
ಎಂ. ಕಲಬುರ್ಗಿಯವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಒಂದು ವರ್ಷದ ಅವಧಿಯಲ್ಲಿ 
ಮುಗಿಸಲೇಬೇಕಾಗಿದ್ದ ಕರ್ನಾಟಕದ ರೈತ ಚಳವಳಿಯ ಮೇಲಿನ ಈ ಯೋಜನೆಗೆ 
ಕಾಲಾವಧಿಯಂಥ ಹಲವು ಮಿತಿಗಳಿದ್ದರೂ ಅವುಗಳನ್ನು ಮೀರಲು ಸಾಧ್ಯವಾದಷ್ಟು 
ಪ್ರಯತ್ನಿಸಿದ್ದೇನೆ. 

ರೈತ ಚಳವಳಿಯ ಮೇಲೆ ದಶಕಗಳಿಂದಲೂ ಸಂಶೋಧನೆ ಮಾಡುತ್ತಿರುವ 
ಡಾ. ಎಂ. ವಿ. ನಾಡಕರ್ಣಿ ಮತ್ತು ಡಾ. ಮುರುಾಫರ್‌ ಅಸ್ಸಾದಿ ಇವರೊಂದಿಗೆ ನಾನು 
ಮಾಡಿದ ಉಪಯುಕ್ತ ಚರ್ಚೆಗಾಗಿ ಹಾಗೂ ಅವರು ನೀಡಿದ ಕೆಲವು ಪ್ರಕಟಿತ 
ಬರಹಗಳಿಗಾಗಿ ನಾನು ಈ ವಿದ್ವಾಂಸರಿಗೆ ಕೃತಜ್ಞನಾಗಿದ್ದೇನೆ. ಹಾಗೆಯೇ ನನ್ನ ಕ್ಷೇತ್ರಕಾರ್ಯದ 
ಸಂದರ್ಭದಲ್ಲಿ ಪ್ರಮುಖವಾಗಿ ನರಗುಂದ-ನವಲಗುಂದ ಪ್ರದೇಶಗಳಲ್ಲಿ ನನ್ನೊಂದಿಗೆ 
ಅಡ್ಡಾಡಿ ಮಾರ್ಗದರ್ಶನ ಮಾಡಿದ ಸ್ನೇಹಿತರಾದ ಶ್ರೀ ರಮೇಶ್‌ನಾಯಕ್‌ ಹಾಗೂ 
ಶ್ರೀ ಹೆಚ್‌. ವಿ. ಅಸುಟಿಯವರಿಗೆ ನಾನು ಆಭಾರಿಯಾಗಿದ್ದೇನೆ. ರೈತ ಚಳವಳಿಗೆ 
ಸಂಬಂಧಿಸಿದ ಉಪಯುಕ್ತ ಚರ್ಚೆಗಳಿಗಾಗಿ ಶ್ರೀ ಜಿ. ಎನ್‌. ನಾಗರಾಜ್‌ ಮತ್ತು 
ಡಾ. ಬಿ. ಎಂ. ಪುಟ್ಟಯ್ಯನವರಿಗೆ ನಾನು ಕೃತಜ್ಞನಾಗಿದ್ದೇನೆ. 

ನನ್ನ ಕೃತಿಯ ಪ್ರಕಟಣೆಯ ಹಿನ್ನೆಲೆಯಲ್ಲಿ ಪ್ರಸಾರಾಂಗದ ನಿರ್ದೇಶಕರಾದ 
ಪ್ರೊ. ಎ. ವಿ. ನಾವಡ ಅವರಿಗೆ, ಮುಖಪುಟವನ್ನು ರಚಿಸಿದ ಶ್ರೀ ಕೆ. ಕೆ. ಮಕಾಳಿಯವರಿಗೆ 
ಹಾಗೂ ಪುಸ್ತಕದ ವಿನ್ಯಾಸವನ್ನು ಮಾಡಿದ ಶ್ರೀ ಸುಜ್ಞಾನಮೂರ್ತಿಯವರಿಗೆ ನಾನು 


ಆಭಾರಿಯಾಗಿದ್ದೇನೆ. ಈ ಕೃತಿಯನ್ನು ಅಂದವಾಗಿ ಮುದ್ರಿಸಿಕೊಟ್ಟ ಲಕ್ಷ್ಮೀ ಮುದ್ರಣಾಲಯ 
ಇವರಿಗೆ ನನ್ನ ಕೃತಜ್ಞತೆಗಳು. 


ತಂಬಂಡ ವಿಜಯ್‌ ಪೂಣಚ್ಚೆ 


0 


ಪರಿವಿಡಿ 


. ಪ್ರಸ್ತಾವನೆ ಮತ್ತು ರೈತ ಚಳವಳಿಗಳ ಹಿನ್ನೆಲೆ 
. ಕರ್ನಾಟಕ ಪ್ರಾಂತ ರೈತಸಂಘ ಮತ್ತು ರೈತ ಚಳವಳಿ 


. ಮಲಪ್ರಭಾ ರೈತರ ಚಳವಳಿ, ಕರ್ನಾಟಕ ರಾಜ್ಯ ರೈತಸಂಘದ 
ಉದಯ ಮತ್ತು ಚಳವಳಿಗಳೆ ಮಾದರಿಗಳು 


. ಕರ್ನಾಟಕದ ರೈತ ಚಳವಳಿಗಳ ಮೇಲೆ ಕೆಲವು ಟಿಪ್ಪಣಿಗಳು 
ಪರಾಮರ್ಶನ ಬರಹಗಳು 


೫೨ 


೬೮ 


೧. ಪ್ರಸ್ತಾವನೆ ಮತ್ತು ರೈತ ಚಳವಳಿಗಳ ಹಿನ್ನೆಲೆ 


ವರ್ಗ ಹೋರಾಟಗಳು ಭಾರತ ಸ್ವಾತಂತ್ರ್ಯವಾದಂದಿನಿಂದ ಬದಿಗೆ ಸರಿದಿವೆ. 
ಸ್ವಾತಂತ್ರ್ಯ ಹೋರಾಟದಲ್ಲಿ "“ಭಾರತೀಯರಾಗಿ'' ವಸಾಹತುಶಾಹಿಯ ವಿರುದ್ಧ 
ಹೋರಾಡಿದ ಇತಿಹಾಸದ ನೆನಪುಗಳು ಇನ್ನೂ ಮಾಸದಿರುವ ಸಂದರ್ಭ ನಮ್ಮಮುಂದಿದೆ. 
ಆದರೂ, ಜಾತಿ, ಪಂಗಡ, ವರ್ಣ, ಬುಡಕಟ್ಟು, ಜನಾಂಗ, ಭಾಷೆ, ಧರ್ಮ ಮುಂತಾದ 
ಹೆಸರಿನ ಹೋರಾಟಗಳು ಇಂದು ಭಾರತದ ಪ್ರಜಾಪ್ರಭುತ್ವದ ಮಾದರಿಯನ್ನು ಮತ್ತು 
ಜಾತ್ಯತೀತ - ಸಮಾಜವಾದಿ ಸಂವಿಧಾನವನ್ನು ಗೇಲಿ ಮಾಡುವಂತಿವೆ. ಇದರಿಂದಾಗಿ 
ಶೇ. ೭೦ಕ್ಕೂ ಹೆಚ್ಚು ಜನರು ಇನ್ನೂ ಬಡವರಾಗಿಯೇ ಉಳಿಯಲು ಸಾಧ್ಯವಾಗಿದೆ. 
, ದೇಶವನ್ನು ಸ್ವತಂತ್ರ್ಯವಾಗಿಯೇ ಇಟ್ಟುಕೊಳ್ಳಲು ಅದರ ಆರ್ಥಿಕ ಪ್ರಗತಿಗೆ ಹೆಚ್ಚು ಮಹತ್ವ 
ಕೊಡಬೇಕೆನ್ನುವ ಅಥವಾ ದೇಶವು ಹಿಂದುಳಿದಿರುವುದಕ್ಕೆ ಆರ್ಥಿಕ ಪ್ರಗತಿಯಾಗದಿರುವುದೇ 
ಮುಖ್ಯಕಾರಣ ಎನ್ನುವ ಬಗ್ಗೆ ಹೆಚ್ಚು ಚರ್ಚೆಗಳಾಗಿಲ್ಲ. 

ದೇಶದ ಪ್ರಗತಿಯೆಂದರೆ ನಗರಗಳ ಪ್ರಗತಿ ಎಂದೋ ಅಥವಾ ಭಾರತೀಯರ 
ಪ್ರಗತಿ ಎಂದರೆ ನಗರವಾಸಿಗಳ ಪ್ರಗತಿ ಎಂದೋ ಭಾವಿಸಲಾಗಿರುವುದು ಭಾರತದ 
ಹಿನ್ನಡೆಗೆ ಮುಖ್ಯಕಾರಣವಾಗಿದೆ. ಶೇ. ೭೩ ಕ್ಕಿಂತ ಹೆಚ್ಚು ಜನರು ಭಾರತದ ಸಾವಿರಾರು 
ಗ್ರಾಮಗಳಲ್ಲಿ ವ್ಯವಸಾಯದಿಂದಲೇ ಬದುಕುತ್ತಿರುವ ಈ ಹೊತ್ತಿನಲ್ಲಿ ಭಾರತದ 
ಪ್ರಜಾಪ್ರಭುತ್ವ ಸರಕಾರ ಗ್ರಾಮೀಣ ಪ್ರಗತಿಗೆ, ಗ್ರಾಮೀಣ ಸ್ವರಾಜ್ಯಕ್ಕೆ ಹೆಚ್ಚು ಮಹತ್ವ 
ಕೊಡಬೇಕಿತ್ತು. ಆದರೆ ಸರಕಾರ ಆ ರೀತಿಯಲ್ಲಿ ಮಹತ್ವ ಕೊಡದೇ ಇದ್ದುದರಿಂದ 
ರೈತರು ತಮ್ಮಸಂಕಟಗಳಿಂದ ಮುಕ್ತರಾಗಲು ತಮ್ಮನ್ನು ಸಂಘಟಿಸಿಕೊಳ್ಳಲು ಮುಂದಾದರು. 
ಸಮಗ್ರವಾಗಿ ಭಾರತದ, ನಿರ್ದಿಷ್ಟವಾಗಿ ಕರ್ನಾಟಕದ ರೈತ ಚಳವಳಿಗಳಿಗೆ ಈ ರೀತಿಯ 
ರೈತ ಸಂಘಟನೆಗಳೇ ಸ್ಫೂರ್ತಿಯಾಯಿತು. ಬೇರೆ ಬೇರೆ ಅವಧಿಯಲ್ಲಿ ಬೇರೆ ಬೇರೆ 
ಸೈದ್ಧಾಂತಿಕ ಹಿನ್ನೆಲೆಯ ವಿವಿಧ ರೈತ ಸಂಘಟನೆಗಳು ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ 
ಹೋರಾಟಗಳನ್ನು ನಡೆಸಿದ್ದರೂ ಅವುಗಳಿಗೆ ಒಂದು ರೀತಿಯ ಅಂತರ್‌ ಸಂಬಂಧಗಳು 
ಇದ್ದೇ ಇತ್ತು. ಇವುಗಳ ಬಗ್ಗೆ ಈ ಕೃತಿಯು ಚರ್ಚಿಸುತ್ತದೆ. 

ಆರ್ಥಿಕ ಪ್ರಮುಖವಾದ ರಾಜಕೀಯವೆಂದೇ ರೈತ ಚಳವಳಿಯಂಥ ಚಳುವಳಿಗಳನ್ನು 
ಪರಿಗಣಿಸಲಾಗಿದೆ. ಈ ಕಾರಣಗಳಿಂದ ಇಲ್ಲಿ ಜಾತಿ, ಭಾಷೆ, ಧರ್ಮ ಇತ್ಯಾದಿ ವಿಚಾರ 
ಗಳಿಂದ ಉದ್ಭವವಾಗುವ ಭಿನ್ನತೆಗಳು, ದ್ವೇಷ ಸಾಧನೆಗಳು ಕಡಿಮೆ ಎಂದು ಅಭಿಪ್ರಾಯಪಡ 
ಲಾಗಿದೆ. ಇಲ್ಲಿ “ವರ್ಗಹಿತಾಸಕ್ತಿ'' ಪ್ರಮುಖವಾಗಿರುವುದರಿಂದ ಈ ಚಳವಳಿಯು ಹೆಚ್ಚಿನ 
ಬಾರಿ ಜಾತ್ಯತೀತ ಪ್ರಜ್ಞೆಯನ್ನು ಉಳಿಸಿಕೊಂಡಿದೆ. ಈ ಲೇಖನದಲ್ಲಿ “ವರ್ಗಹಿತಾಸಕ್ತಿ' 
ಎಂದರೇ ಅದು ರೈತವರ್ಗವೇ ಆಗಿದೆ (ಅಸ್‌ತೋಷ್‌ ವರ್ಶ್‌ನಿ - ೧೯೯೫). 


೨/ರೈತ ಚಳವಳಿಗಳು 


ಹಾಗಾದರೆ ರೈತರೆಂದರೆ ಯಾರು ಎನ್ನುವ ಜಿಜ್ಞಾಸೆ ರೈತ ಚಳವಳಿಯ ಆಶಯಗಳನ್ನು 
ವ್ಯಕ್ತಪಡಿಸುತ್ತವೆಯೇ ಎನ್ನುವ ಚರ್ಚೆ ಈ ಸಂದರ್ಭದಲ್ಲಿ ಮುಖ್ಯವಾಗುತ್ತದೆ. ಶರದ್‌ 
ಜೋಶಿಯವರ ಮಹಾರಾಷ್ಟ್ರ ಶೇತ್ಕಾರಿ ಸಂಘಟನೆ ಮಹಾರಾಷ್ಟ್ರದ ಪ್ರಬಲವಾದ ರೈತ 
ಸಂಘಟನೆಯಾಗಿದೆ. ಆ ಸಂಘಟನೆಯ ಪ್ರಕಾರ “ಯಾರು ತನ್ನ ಭೂಮಿಯನ್ನು ಸ್ವತಃ 
ಉಳುತ್ತಾನೋ ಅವನೇ ರೈತ” ಆಗಿರುತ್ತಾನೆ. ಆದರೆ, ಆ ಸಂಘಟನೆ ತನ್ನ ಅಥೆಣ್ಯಸುವಿಕೆಯನ್ನು 
ಮುಂದುವರಿಸುತ್ತಾ “ಯಾರು ಕೃಷಿಯೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾರೋ ಅಥವಾ 
ಕೃಷಿಯಿಂದಲೇ ಬದುಕುತ್ತಿದ್ದಾರೋ ಅವರೂ ರೈತರೇ'” ಎಂದು ತನ್ನ ನಿಲುವನ್ನು 
ಸ್ಪಷ್ಟಪಡಿಸಲು ಪ್ರಯತ್ನಿಸಿದೆ. ಮುರಥಾಫರ್‌ ಅಸ್ಸಾದಿಯವರು ಶೇತ್ಕಾರಿ ಸಂಘಟನೆಯು 
“ರೈತ” ಎನ್ನುವ ಪದವನ್ನು ಅಥೆಣ್ಯಸುವಾಗ ದ್ವಂದ್ವಗಳನ್ನು ಉದ್ದೇಶಪೂರ್ವಕವಾಗಿಯೇ 
ಇಟ್ಟುಕೊಂಡಿದೆ ಎಂದು ವಿಶ್ಲೇಷಿಸುತ್ತಾರೆ. ಏಕೆಂದರೆ ಇಲ್ಲಿ ಉಳುವವನು, ಉಸ್ತುವಾರಿ 
ಮಾಡುವವನು, ಜಮೀನುದಾರಿಕೆ ಮಾಡುವವನು, ಶ್ರೀಮಂತ ರೈತ ಮತ್ತು ಬಡರೈತರ 
ನಡುವೆ ಏನೂ ಅಂತರಗಳಿಲ್ಲ (ಅಸ್ಸಾದಿ - ೧೯೯೪). ಇವರೆಲ್ಲರನ್ನೂ ಒಂದೇ ಎಂದು 
ನಾವು ಭಾವಿಸಿದರೆ ಸ್ವಾಭಾವಿಕವಾಗಿ ಶ್ರೀಮಂತ ರೈತರೇ ಎಲ್ಲಾ ಬಗೆಯ ರೈತರನ್ನು 
“ಪ್ರತಿನಿಧಿಸುವ”. ಅಪಾಯವಿರುವುದನ್ನು ನಾವು ನೋಡಬಹುದು. ಕರ್ನಾಟಕವೂ 
ಸೇರಿಕೊಂಡಂತೆ ದೇಶದ ಹೆಚ್ಚಿನ ರೈತ ಸಂಘಟನೆಗಳಲ್ಲಿ ಈ ಕಳಂಕವೊಂದು 
ಹಾಸುಹೊಕ್ಕಾಗಿರುವುದನ್ನು ನಾವು ಕಾಣಬಹುದು. ಈ ಬಗೆಗಿನ ಚರ್ಚೆಗಳನ್ನು ಈ ಕೃತಿಯ 
ಮುಂದಿನ ಭಾಗಗಳಲ್ಲಿ ಮಾಡಲು ಪ್ರಯತ್ನಿಸಲಾಗಿದೆ. 

ಪ್ರಸ್ತುತ ಕೃತಿಯು ಏಕೀಕರಣೋತ್ತರ ಕರ್ನಾಟಕದಲ್ಲಿನ ರೈತ ಚಳವಳಿಗೆ ಸಂಬಂಧಿಸಿದ 


ಎಂ 


ವಿವರಗಳಿಗೆ ಹಾಗೂ ಚಳವಳಿಗಳ ವಿವಿಧ ಮಾದರಿಗಳಿಗೆ ಸಂಬಂಧಪಟ್ಟವಾಗಿವೆ. 
ಸುಮಾರು ಒಂದು ವರ್ಷದ ಅವಧಿಯ ಕನ್ನಡ ವಿಶ್ವವಿದ್ಯಾಲಯದ ಈ ಯೋಜನೆಗೆ 


ಸಂಬಂಧಿಸಿದಂತೆ ಮಾಡಿದ ಕ್ಷೇತ್ರಕಾರ್ಯಕ್ಕೆ ಬಹಳ ಮಿತಿಗಳಿವೆಂಬ ಹಿನ್ನೆಲೆಯಲ್ಲೇ ' 


ಮಾಹಿತಿಗಳನ್ನು ಒಂದು ಕಡೆ ಹಾಕಲು ಪ್ರಯತ್ನಿಸಲಾಗಿದೆ. ಈಗಾಗಲೆ ಕರ್ನಾಟಕದ 
ರೈತ ಚಳುವಳಿಯ ಮೇಲೆ ಗಮನಾರ್ಹವಾದ ಗ್ರಂಥಗಳು, ಲೇಖನಗಳು ಪ್ರಕಟವಾಗಿವೆ. 
ಪ್ರಕಟವಾದ ಗಮನಾರ್ಹ ಗ್ರಂಥಗಳು ಮುಖ್ಯವಾಗಿ ೧೯೭೦ ಮತ್ತು ೧೯೮೦ರ ದಶಕದ 
ನಂತರ ನಡೆದ ರೈತ ಚಳುವಳಿಗಳ ಸೈದ್ಧಾಂತಿಕತೆ ಹಾಗೂ ವಿವರಗಳನ್ನು ಒದಗಿಸುತ್ತವೆ. 
ಇವುಗಳಲ್ಲಿ ಬಹಳ ಮುಖ್ಯವಾದವು ಎರಡು ಗ್ರಂಥಗಳು. ಒಂದನೆಯದು ವಿದ್ವಾಂಸರಾದ 
ಎಂ. ವಿ. ನಾಡಕರ್ಣಿಯವರು ೧೯೮೭ರಲ್ಲಿ ಪ್ರಕಟಸಿದ “ಫಾರರ್ಸ್‌ ಮೂಮೆಂಟ್‌ 
ಇನ್‌ ಇಂಡಿಯಾ” ಎನ್ನುವುದಾದರೆ, ಎರಡನೆಯದು ಮುರಭಾಫರ್‌ ಅಸ್ಸಾದಿಯವರು 
೧೯೯೭ರಲ್ಲಿ ಪ್ರಕಟಿಸಿದ “ಪೆಸೆಂಟ್‌ ಮೂಮೆಂಟ್‌ ಇನ್‌ ಕರ್ನಾಟಕ (೧೯೮೦-೯೪)” 
ಎನ್ನುವುದಾಗಿದೆ. ಈ ಹಿನ್ನೆಲೆಯಲ್ಲಿ ಜಿ. ರಾಜಶೇಖರ ಅವರು ೧೯೮೨ರಲ್ಲಿ 
(ಅಕ್ಟೋಬರ್‌-ಡಿಸೆಂಬರ್‌) “ರುಜುವಾತು”ವಿನಲ್ಲಿ ಪ್ರಕಟಿಸಿದ ಲೇಖನ ಕೂಡ ರೈತ 
ಚಳುವಳಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯವಾಗಿದೆ. ಈ ಕೃತಿಯ ಉದ್ದಕ್ಕೂ ಇಂಗ್ಲಿಷ್‌ 
ಭಾಷೆಯಲ್ಲಿ ಪ್ರಕಟವಾದ ನಾಡಕರ್ಣಿ ಹಾಗೂ ಅಸ್ಸಾದಿಯವರ ಗ್ರಂಥಗಳಲ್ಲಿನ 
ಮಾಹಿತಿಗಳನ್ನು ಬಳಸಿಕೊಳ್ಳಲಾಗಿದೆ. ೧೯೯೦ರಲ್ಲಿ ಸಿ.ಪಿ.ಎಂ.ನ ಸಿ. ರಾಮಭದ್ರಯ್ಯ 


ರೈತ ಚಳವಳಿಗಳು / ೩ 


ನವರು ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಗಳನ್ನು ತಮ್ಮ ಕಿರುಪಸ್ತಿಕೆಯಲ್ಲಿ 
ಪರಿಚಯಿಸಿದ್ದಾರೆ. ಕರ್ನಾಟಕವು ಏಕೀಕರಣವಾದ ನಂತರದ ಎರಡು-ಮೂರು ದಶಕಗಳಲ್ಲಿ 
ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೆದ ರೈತ ಹೋರಾಟಗಳ ವಿವರಗಳನ್ನು ಈ 
ಲೇಖನದಲ್ಲಿ ಬಳಸಿಕೊಳ್ಳಲಾಗಿದೆ. 


ಕರ್ನಾಟಕ ಏಕೀಕರಣವಾದ ಮೇಲೆ ನಡೆದ ರೈತ ಚಳವಳಿಯ ಮಾದರಿಗಳನ್ನು 
ಸಾಧ್ಯವಾದಷ್ಟು ದಾಖಲಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ೧೯೩೬ 
ರವರೆಗಿನ ರೈತ ಹೋರಾಟಗಳ ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ಮಾಡಲಾಗಿದೆ. ಇದಕ್ಕೆ 
ಒಂದು ಮುಖ್ಯ ಕಾರಣವೇನೆಂದರೆ ಸೆ ಸೈದ್ಧಾಂತಿಕತೆ ಮತ್ತು ಸಂಘಟನೆಯ ಅಂಶಗಳನ್ನು 
ಅಳವಡಿಸಿಕೊಂಡ ರೈತ ಸಂಘಟನೆಗಳು ಸ್ವಾತಂತ್ರ್ಯಪೂರ್ವದಲ್ಲಿ ಹಾಗೂ ನಂತರದ ಅಂದರೆ 
ಸ್ವಾತಂತ್ರ್ಯೋತ್ತರ ದಿನಗಳಲ್ಲೂ ಮುಂದುವರಿದ ಉದಾಹರಣೆಗಳಿರುವುದರಿಂದ ಹಾಗೆ 
ಮಾಡಲಾಗಿದೆ. ಎಡ ಪಂಥೀಯ ವಿಚಾರಗಳ ಹಿನ್ನೆಲೆಯಲ್ಲಿ ರೈತರನ್ನು ಅಖಿಲಭಾರತ 
ಮಟ್ಟದಲ್ಲಿ ಕಿಸಾನ್‌ ಸಭಾ ಮತ್ತು ಕರ್ನಾಟಕದಲ್ಲಿ ಪ್ರಾಂತ ರೈತ ಸಂಘ (೧೯೫೬ ರ 
ನಂತರ)ಗಳು ಸಂಘಟಿಸುತ್ತಿತ್ತು. ೧೯೭೦ರವರೆಗೆ ಈ ಸಂಘಟನೆ ಪ್ರಬಲವಾಗಿ ರೈತರನ್ನು 
ಪ್ರತಿನಿಧಿಸಿ, ಹೋರಾಟಗಳನ್ನು ಹಮ್ಮಿಕೊಂಡಿತ್ತು. ಈ ಕಾರಣದಿಂದಾಗಿಯೇ ಕರ್ನಾಟಕ 
ಪ್ರಾಂತ ರೈತ ಸಂಘದ ಹೋರಾಟವನ್ನು ಮೊದಲೂ, ನಂತರದ ೧೯೭೦ರ: ದಶಕದ 
Ben ಅದರಲ್ಲೂ ಕರ್ನಾಟಕ ರಾಜ್ಯ ರೈತ ಸಂಘವು ಹಮಿಕೊಂಡ ಪ್ರಬಲವಾದ 
ರೈತ ಹೋರಾಟಗಳನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಲಾರ. ೧೯೮೦ರವರೆಗೆ 
ಸಕ್ರಿಯವಾಗಿದ್ದ ಪ್ರಾಂತ ರೈತ ಸಂಘ ೧೯೯೮ರ ಬಾಗೂರು - ನವಿಲೆ ಹೋರಾಟದಲ್ಲಿ 
ಮತ್ತೆ ಸುದ್ದಿ ಮಾಡಿತು. ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ ಸಂಬಂಧಿಸಿದ ಈ ಎಲ್ಲಾ 
ವಿವರಗಳನ್ನು ಅಧ್ಯಾಯ-೨ರಲ್ಲಿ ಚರ್ಚಿಸಲಾಗಿದೆ. ೧೯೮೦ರಲ್ಲಿ ಮಲಪ್ರಭಾ ರೈತರ 
ಹೋರಾಟವು ಕರ್ನಾಟಕದ ರೈತ ಚಳವಳಿಯ ಹೋರಾಟದ ಮುಖ್ಯ ತಿರುವಾಗಿದೆ. ಈ 
ಹೋರಾಟದ ಹಿನ್ನೆಲೆಯಲ್ಲೇ ಕರ್ನಾಟಕ ರಾಜ್ಯ ರೈತ ಸಂಘವು ಒಂದು ಚಳವಳಿಯಾಗಿ 
ರೂಪುಗೊಳ್ಳಲು ಸಾಧ್ಯವಾಯಿತು. ಕರ್ನಾಟಕದ ರೈತ ಹೋರಾಟಕ್ಕೆ ಒಂದು ರೀತಿಯ 
ಸಮಗ್ರತೆಯನ್ನು ನೀಡಿದ ಈ ರೈತ ಸಂಘದ ಹುಟ್ಟು, ಬೆಳವಣಿಗೆ, ಸೈದ್ಧಾಂತಿಕ ನಿಲುವುಗಳು 
ಹಾಗೂ ಹೋರಾಟದ ಮಾದರಿಗಳು ಆಧುನಿಕ ಕರ್ನಾಟಕದ ರೈತ ಚಳುವಳಿಯ 
ಮುಖ್ಯವಾದ ಮೈಲುಗಲ್ಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಲಪ್ರಭಾ ರೈತರ ಹೋರಾಟ 
ಹಾಗೂ ಟಿ ಸ್ಫೂರ್ತಿಗೊಂಡ ಕರ್ನಾಟಕ ರಾಜ್ಯ ರೈತ ad ಚಳವಳಿಗಳ 
ಮಾದರಿಗಳನ್ನು ಅಧ್ಯಾಯ- -೩ರಲ್ಲಿ ವಿವರಿಸಲಾಗಿದೆ. ಲೇಖನದ ಕೊನೆಯ ಭಾಗವನ್ನು 
(ಅಧ್ಯಾಯ-೪) ರೈತ ಸಂಘಟನೆಗಳ ಮೇಲೆ ಕೆಲವು ಟಿಪ್ಪಣಿಗಳನ್ನು ಮಾಡುವುದರ ಮೂಲಕ 
ಅವುಗಳನ್ನು ಕಿ ಮಾಡಲಾಗಿದೆ. ಕರ್ನಾಟಕ ರಾಜ್ಯದ ಮುಖ್ಯವಾಹಿನಿಯ ರೈತ 
ಹೋರಾಟಗಳಿಗೆ ನೇರವಾಗಿ ಸಂಬಂಧವಿಲ್ಲದಿದ್ದರೂ ERSTE ಬೇರೆ ಬೇರೆ 
ಪ್ರದೇಶಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಗೂ ಬೇರೆ ಬೇರೆ ಸಿದ್ದಾಂತಗಳ 
ಹಿನ್ನೆಲೆಯಲ್ಲಿ ಸಂಘಟಿತವಾದ ರೈತ ಸಂಘಟನೆಗಳ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ಲಿಬರಲ್‌ 
ಹೋರಾಟಗಳಿಗೆ SS ಹೊಸಪೇಟೆಯ "ಕಬ್ಬು ಬೆಳೆಗಾರರ ಹೋರಾಟ 


೪ | ರೈತ ಚಳವಳಿಗಳು 


(೧೯೬೦-೭೦), ಭಾರತೀಯ ಜನತಾ ಪಕ್ಷದ ರೈತರಿಂದ ದಕ್ಷಿಣ ಕನ್ನಡದಲ್ಲಿ ಹೋರಾಟ 
(೧೯೮೦-೯೦), ದಲಿತ ಸಂಘಷ ಸಮಿತಿಯ ಹೋರಾಟ (೧೯೭೦-೯೯) 
ಕಮ್ಯೂನಿಷ್ಟ್‌ ಪಾರ್ಟಿ ಆಫ್‌ ಇಂಡಿಯಾ By > ಎಲ್‌.) ಪಿ.ಡಬ್ಬ್ಯೂ.ಜಿ. ಸಂಘಟನೆಯ 
ರೈತ ಕೂಲಿ ಕಾರ್ಮಿಕರ ಸಂಘದ ರಾಯಚೂರು ಹೋರಾಟ (೧೯೯೭-೯೯) ಹಾಗೂ 
ಸ್ವಪ್ರೇರಣೆಯಿಂದ ೧೯೯೮ರಲ್ಲಾದ ಶಿರಾದ ರೈತರ ಹೋರಾಟಗಳ ವಿವರಗಳನ್ನು 
ಕೊಡಲಾಗಿದೆ ಹಾಗೂ ಈ ಸಂಘಟನೆಗಳ ಕಾರ್ಯ ವೈಖರಿಗಳ ಬಗ್ಗೆ ಚರ್ಚೆಯನ್ನು 
ಮಾಡಲಾಗಿದೆ. ಹಾಗೆಯೇ ಕರ್ನಾಟಕ ರಾಜ್ಯ ರೈತ ಸಂಘದಸ ಸೈದ್ಧಾಂತಿಕ ವಿಚಾರಗಳ 
ಬಗ್ಗೆ ವಿದ್ವಾಂಸರು ಮಾಡಿರುವ ಚರ್ಚೆಯ ವಿಶ್ಲೇಷಣೆ ಕೂಡ ಈ ಭಾಗದಲ್ಲಿ ಒಳಗೊಳ್ಳುತ್ತದೆ. 

ಭಾರತದಲ್ಲಿ ರೈತರ ಹೋರಾಟವನ್ನೇ ತೆಗೆದುಕೊಂಡರೂ ಸುಮಾರು ೧೨೦ಕ್ಕೂ 
ಹೆಚ್ಚು ಮುಖ್ಯ ಹೋರಾಟಗಳು ನಡೆದಿರುವುದು ಕಂಡುಬರುತ್ತದೆ. ಕಳೆದ ಎರಡು 
ಶತಮಾನದ ಕಾಲದಲ್ಲಿ ರೈತ ಹೋರಾಟಗಳು ಪ್ರಾಮುಖ್ಯತೆ ಹೊಂದಿವೆ. ಕಾಯಕವರ್ಗ 
ಸ್ಪಷ್ಟವಾಗಿ ರೂಪುಗೊಳ್ಳದ ಆ ಕಾಲದಲ್ಲಿ ಈ ತಾಚಾ ಬಹಳ ಪ್ರಾಮುಖ್ಯತೆಯನ್ನು 
ಹೊಂದಿವೆ. ಬಿಹಾರ, ಬಂಗಾಳ, ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ ಮಂ 
ಪ್ರದೇಶಗಳಲ್ಲಿ ಸಂಘಟಿತ ರೈತ ಹೋರಾಟಗಳು ನಡೆದಿವೆ. ಕೊಡಗು - ದಕ್ಷಿಣ ಕನ್ನಡ 
ಗಡಿಭಾಗದಲ್ಲಿರುವ ಅಮರಸುಳ್ಯದ ಜನರ ಮೇಲೆ ಅತ್ಯಂತ ಹೆಚ್ಚು ತೆರಿಗೆಯನ್ನು ಹಾಕಿ 
೧೮೩೬ರ ಅವಧಿಯಲ್ಲಿ ಬ್ರಿಟಿಷರು ಹಿಂಸಿಸಿದರು. ಪರಿಣಾಮವಾಗಿ ೧೮೩೩ರಲ್ಲಿ 
“ಅಮರಸುಳ್ಯ ಕ್ರಾಂತಿ'' ಎಂದು ಕರೆಯುವ ಹಿಂಸಾತಕ್ರವಾದ ರೈತರ ಹೋರಾಟವು 
ಬ್ರಿಟಿಷರನ್ನು ಅಲುಗಾಡಿಸಿಬಿಟ್ಟಿತು. ಕೆಲವು ದಿನಗಳ ಮಟ್ಟಿಗೆ ಮಂಗಳೂರು ಈ ರೈತರ 
ಆಡಳಿತದಲ್ಲಿದ್ದ ವಿಚಾರ ನಿಜಕ್ಕೂ ಗಮನಾರ್ಹವಾದುದು. ೧೮೩೦ರ ಸುಮಾರಿಗೆ ನಡೆದ 
“ನಗರ ದಂಗೆ'ಯೂ ಈ ದೃಷ್ಟಿಯಲ್ಲಿ ಮುಖ ವಾದುದು. ಟಿಪ್ಪು ಸುಲ್ತಾನನ ಆಳ್ವಿಕೆಯ 
ಕಾಲದಲ್ಲಿ ಜಮೀನ್ದಾರಿ ಪದ್ಧತಿ ರದ್ದಾಗಿ ರೈತವಾರಿ ಪದ್ಧತಿ ಜಾರಿಗೆ ಬಂದಿತೆಂದು 
ಹೇಳಲಾಗುತ್ತಿದೆ. ಇದೊಂದು ಪ್ರಗತಿಪರ ತತ: ದಿವಾನ್‌ ಪೂರ್ಣಯ್ಯನ ನಂತರ ಬಂದ 
ಮಂತ್ರಿಗಳು ಅದಕ್ಷರೂ, ಭ್ರಷ್ಟಾಚಾರಿಗಳೂ ಆಗಿದ್ದರು. ಮೈಸೂರು ರಾಜ್ಯ ದಲ್ಲಿ ಸರ್ಕಾರಿ 
ವ್ಯವಸ್ಥೆ ಶಿಥಿಲವಾಗಿ ಅರಾಜಕತೆ ಉಂಟಾದ್ದರಿಂದ ಬ್ರಿಟಿಷರು ನೇರವಾಗಿ ರಾಜ್ಯವನ್ನು 
ಆಳುತ್ತಿದ್ದರು. ಈ ಸಂದರ್ಭದಲ್ಲಿ ನಡೆದ ರೈತರ ಹೋರಾಟವನ್ನು “ನಗರ ಡಿವಿಜನ್‌ 
ದಂಗೆ” ಎಂದು ಕರೆಯಲಾಗಿದೆ. ಪರಿಣಾಮವಾಗಿ, ಬ್ರಿಟಿಷ್‌ ಸರಕಾರ ರೈತರ ಭೂಮಿಗಳನ್ನು 
ನಿಗದಿಗೊಳಿಸಿ ಒಂದು ಕಲ್ಲನ್ನು (ಬೌಂಡರಿ) ಹಾಕಿಸಿ ಇಂತಿಷ್ಟು ಕವ ಎಂದು 
ಗೊತ್ತುಪಡಿಸಿತು. ಭೂಮಿಯ ಖಾಯಂ ಖಾತೆದಾರರಾಗಿ ರೈತರು ಹಕ್ಕು ಪಡೆದರು. 
ಇದೇ ರೈತವಾರಿ ಪದ್ಧತಿಯಾಯಿತು. ನಂತರ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ 


ಸಭೆ ಪ್ರಾರಂಭವಾದಾಗ ರೈತರು ಈ ಪ್ರತಿನಿಧಿಗಳ ಮೂಲಕ ಪ್ರಗತಿಪರ ಕಾರ್ಯಗಳು 
ನಡೆಯಲು ಸಹಕರಿಸಿದರು. 


ಕರ್ನಾಟಕದಲ್ಲಿ ಸ್ವಾಭಾವಿಕವಾಗಿಯೇ ಎನ್ನುವಂತೆ ನಡೆದ ರೈತ ಹೋರಾಟಗಳ 
ಮಾದರಿಗಳನ್ನು ಭಾರತದ ವಿವಿದೆಡೆಗಳಲ್ಲಿ ನೋಡಬಹುದು. ಅವುಗಳಲ್ಲಿ ಕೆಲವು ಹೀಗಿವೆ: 
೧೮೫೩ರಷ್ಟು ಹಿಂದೆಯೇ ಬಂಗಾಲ, ಬಿಹಾರಗಳಲ್ಲಿ ಸಂತಾಲರ ದಂಗೆಗಳು, ಆದಿವಾಸಿಗಳ 
ಧೀರೋದಾತ್ರ ಹೋರಾಟಗಳು ನಡೆದಿವೆ. ಬ್ರಿಟಿಷ್‌ ಸರಕಾರ ೧೭೯೩ರಲಿ ್ಲಿ ಜಮೀನ್ದಾರಿ 


ರೈತ ಚಳವಳಿಗಳು / ೫ 


ಪದ್ಧತಿಯನ್ನು ಜಾರಿಗೆ ತಂದಾಗ ಭೂಮಾಲೀಕರು ಈ ಆದಿವಾಸಿಗಳ ೧೦೦-೨೦೦ 
ಹಳ್ಳಿಗಳಿಗೆ ನುಗ್ಗಿ ಸಾವಿರಾರು ಎಕರೆಗಳನ್ನು ಕಬಳಿಸಿ ಜಮೀನುದಾರರು. ಈ ಬುಡಕಟ್ಟು 
At ಭೂಮಿಯನ್ನು ಕಸಿದಾಗ ದಂಗೆಗಳು ಉಂಟಾದವು. ಈ ಆದಿವಾಸಿ ರೈತ 
ಹೋರಾಟವು ಹಿಂದುಳಿದ ಪ್ರದೇಶದಲ್ಲಿ ನಡೆದಿರುವುದರಿಂದ ಇದಕ್ಕೆ ಪ್ರಮುಖ ಸ್ಥಾನವಿದೆ. 
೧೮೬೦ರ ನೀಲಿ ಬೆಳಗಾರರ ಮುಷ್ಕರ, ೧೮೭೫ರ ದಖನ್ನಿನ ದಂಗೆ ಮುಂತಾದವು 
ರೈತರಲ್ಲಿ ೧೯ನೇ ಶತಮಾನದಲ್ಲಿ ಜಾಗೃತಿಯನ್ನುಂಟುಮಾಡಲು. ಕಾರಣವಾದವು. ಅಖಿಲ 
ಭಾರತ ಮಟ್ಟದಲ್ಲಿ ಗಾಂಧೀಜಿ ನೇತೃತ್ವದ ಚಂಪಾರಣ್‌, ಬಾರ್ಡೊೋಲಿ ರೈತ ಚಳುವಳಿ, 
೧೯೨೦ರ ಮಲಬಾರ್‌ನ ಮಾಪಿಳ್ಳೆಗಳ ಹೋರಾಟ, ತೇಭಾಗ ಚಳುವಳಿ ಹಾಗೂ 
ತೇಲಂಗಾಣ ಹೋರಾಟಗಳು ೨೦ನೇ ಶತಮಾನದ ಉತ್ತರಾರ್ಧದಲ್ಲಿ ಬಹಳ 
ಪ್ರಾಮುಖ್ಯತೆಯನ್ನು ಪಡೆದವು. 

ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಭೂಸಂಬಂಧಗಳು ಬೇರೆ ಬೇರೆ ಪ್ರದೇಶದಲ್ಲಿ 
ಬೇರೆ ಬೇರೆ ರೂಪದಲ್ಲಿದ್ದವು. ಜೋಡಿ, ಇನಾಂ, ಜಮ್ಮಾ ಜಹಗೀರು, ವಾರ, ಗುತ್ತಿಗೆ, 
ಒಳಕಂದಾಯ, ಗೇಣಿ ಪದ್ಧತಿ ಮುಂತಾದ ಭೂಸಂಬಂಧಗಳು ಇದ್ದವು. ಪಾಳೆಯಗಾರಿಕೆ 
ಅಂಶಗಳಾದ ಬಿಟ್ಟಿ ದುಡಿಮೆ, ಜೀತ ಪದ್ಧತಿ, ಬಡ್ಡಿ ವ್ಯವಹಾರ, ಜಾತಿ ಪದ್ಧತಿಯ 
ಸಾಮಾಜಿಕ ಅಂತಸ್ತುಗಳು, ಅಸ್ಪ ಸ್ಪಶ್ಯತೆ ಮುಂತಾದ ಜ್‌ ಅನಿಷ್ಟಗಳೇ ತುಂಬಿದ್ದವು. 
ನಿಜಾಮಶಾಹಿಯ ಕೈಲಿದ್ದ ಜಿಕ ಭಾಗಗಳಲ್ಲಿ ಜಮೀನ್ದಾರರ ದಬ್ಬಾಳಿಕೆ 
ಘೋರವಾಗಿತ್ತು. ಮದರಾಸು ಆಡಳಿತದಲ್ಲಿದ್ದ ಕರ್ನಾಟಕದ ಭಾಗಗಳಲ್ಲಿ ವ್ಯಾಪಕ ಗೇಣಿ 
ಪದ್ಧತಿ ಬೆಳೆದುದರ ಫಲವಾಗಿ ಬೆಳೆದುದರ ಬಹುಭಾಗ ಭೂ ಮಾಲೀಕನಿಗೆ ತೆರಬೇಕಾಗಿತ್ತು. 
ಬಿಟ್ಟಿ ದುಡಿಮೆ ಮಾಡಿ, ಹಬ್ಬಗಳಲ್ಲಿ ಜಮೀನ್ಹಾರರಿಗೆ ಉತ್ತಮ ವಸ್ತುಗಳ ಕಾಣಿಕೆ 
ಸಲ್ಲಿಸಬೇಕಾಗಿತ್ತು. ಕೊಡಗು ಪ್ರದೇಶದಲ್ಲಿ ಜಮೀನ್ದಾರಿ ಪದ್ಧಶಿಯಿಲ್ಲದಿದ್ದರೂ, 
ಸಂಪ್ರ ದಾಯದ ಹೆಸರಲ್ಲಿ ಬಲಿಷ್ಠವಾಗಿ ನೆಲೆನಿಂತ ಊಳಿಗಮಾನ್ಯ ಶಕ್ತಿಗಳು 
ಪ್ರಬಲವಾಗಿದ್ದವು. ಮುಖ್ಯವಾಗಿ “ಜಮ? ಎನ್ನುವ ಭೂಹಿಡುವಳಿಯನ್ನು ಹೊಂದಿದ 
ಭೂ ಹಿಡುವಳಿದಾರರು ಜ್‌ ಟ್‌ ಸಮುದಾಯಗಳನ್ನು ಬಿಟ್ಟಿ 
ದುಡಿಸಿಕೊಳ್ಳುವುದು ಅಥವಾ ಕನಿಷ್ಠ ಮೊತ್ತ ನೀಡಿ ದುಡಿಸಿಕೊಳ್ಳುವುದು ವಾಡಿಕೆಯಾಗಿತ್ತು. 
ಹಾಗೆಯೇ ಬಲಿಷ್ಠ ಭೂಹಿಡುವಳಿ ಸಮುದಾಯಗಳು ಮಧ್ಯಮ ಹಾಗೂ ಬಡ 
ಭೂಹಿಡುವಳಿದಾರರನ್ನು ಶೋಷಿಸುತ್ತಿರುವುದು ಸಾಮಾನ್ಯವಾಗಿತ್ತು. ಉತ್ಪಾದನೆಯ ವಿಧಾನ 
ಬದಲಾದಂತೆ ವರ್ಗ ಹೋರಾಟಗಳು ರೂಪುಗೊಳ್ಳುವುದರಿಂದ ರೈತ ಕೂಲಿಗಾರರು 
ಇಂಥ ಚಳವಳಿಗಳನ್ನು ನಡೆಸತೊಡಗಿದರು (ಸಿ. ರಾಮಭದ್ರಯ್ಯ - ೧೯೯೦). ಈ 
ಮೇಲಿನ ವಿಚಾರಗಳ ಹಿನ್ನೆಲೆಯಲ್ಲಿ ಆಧುನಿಕೋತ್ತರ ಕರ್ನಾಟಕದ ರೈತ ಚಳುವಳಿಯ 
ಬೆಳವಣಿಗೆ ಮತ್ತು ಸಮಾಜದ ಮೇಲೆ ಈ ಚಳವಳಿಯ ಪರಿಣಾಮಗಳನ್ನು ಮುಂದಿನ 
ಅಧ್ಯಾಯಗಳಲ್ಲಿ ಚರ್ಚಿಸಲಾಗಿದೆ. 


00 


೨. ಕರ್ನಾಟಕ ಪ್ರಾಂತ ರೈತಸಂಘ 
ಮತ್ತು ರೈತ ಚಳವಳಿ 


೧೯೫೬ನೇ ಇಸವಿಯಲ್ಲಿ ಮೈಸೂರು ರಾಜ್ಯದ ಉಗಮದ ಜೊತೆ ಜೊತೆಯಲ್ಲೇ 
ಕರ್ನಾಟಕ ಪ್ರಾಂತ ರೈತ ಸಂಘವು ಹುಟ್ಟಿಕೊಂಡಿತು. ಭಾರತೀಯ ಕಮ್ಯುನಿಷ್ಟ್‌ ಪಕ್ಷದ 
ಅಂಗ ಸಂಸ್ಥೆಯಾದ “ಕಿಸಾನ್‌ ಸಭಾ” ಕರ್ನಾಟಕ ಪ್ರಾಂತ ರೈತ ಸಂಘದ ಮೂಲ 
ಎಂಬುದು ಗಮನಾರ್ಹವಾಗಿದೆ. ಪ್ರಾಂತ ರೈತ ಸಂಘವು ೧೯೫೦ ರಿಂದ ೧೯೭೦ರ 
ದಶಕದವರೆಗೆ ಕರ್ನಾಟಕದ ರೈತ ಹೋರಾಟಗಳಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದೆ. 
ಈ ವಿವರಗಳನ್ನು ತಿಳಿಸುವ ಮೊದಲು ಕರ್ನಾಟಕ ಪ್ರಾಂತ ರೈತ ಸಂಘ ಹುಟ್ಟಿ ಬೆಳೆದ 
ಬಗೆಗಳನ್ನು ತಿಳಿಸುವ ಇರಾದೆ ಇದೆ. ಕಿಸಾನ್‌ ಸಭಾದ ಕರ್ನಾಟಕದ ಶಾಖೆಯಾದ ಈ 
ಸಂಘಟನೆಯ ಉದ್ದೇಶ ಮತ್ತು ಗುರಿಗಳನ್ನು ಇಲ್ಲಿ ವಿವರಿಸಲು ಪ್ರಯತ್ನಿಸಲಾಗಿದೆ. 


೧೯೩೬ರಲ್ಲಿ ಹುಟ್ಟಿದ ಕಿಸಾನ್‌ ಸಭಾ ಭೂಮಾಲೀಕ ಬಂಡವಾಳಶಾಹಿ 
ಪದ್ಧತಿಯನ್ನು ನಾಶಮಾಡಲು, ಸ್ವಾತಂತ್ರ್ಯ ಹೋರಾಟದೊಡನೆ ರೈತ ಹೋರಾಟವನ್ನು 
ಬೆಸೆಯುತ್ತಾ ಭಾರತದ ರೈತಾಪಿ ವರ್ಗವನ್ನು ಒಂದುಗೂಡಿಸಲು “ಸಿದ್ಧಾಂತ- 
ಸಂಘಟನೆ-ಹೋರಾಟ” ಎಂಬ ಮಾದರಿ ಅಂಶಗಳನ್ನು ಹಮಿಕ್ಷೊಂಡಿತು. ಶೋಷಣಾರಹಿತ 
ಸಮಾಜದ ಗುರಿಯನ್ನಿಟ್ಟುಕೊಂಡು, ಸಮಕಾಲೀನ ಗ್ರಾಮೀಣ ಸಮಸ್ಯೆಗಳಿಗೆ ಹೋರಾಟದ 
ಮೂಲಕ ಪರಿಹಾರವನ್ನು ಕಾಣಿಸುವ ಉದ್ದೇಶವನ್ನು ಈ ಸಂಘಟನೆಯು ಇಟ್ಟುಕೊಂಡಿದೆ. 

೧೯೩೪ರಲ್ಲಿ ಕಾಂಗ್ರೆಸ್‌ ಸೋಸಿಯಲಿಷ್ಟ್‌ ಪಕ್ಷದ ಸ್ಥಾಪನೆಯೊಂದಿಗೆ ವಾಮಶಕ್ತಿಗಳ 
ಕ್ರೋಡೀಕರಣ ಆರಂಭವಾಯಿತು. ಅಂದಿನ ಸೋಶಿಯಲಿಷ್ಟರು, ಎಡ ಕಾಂಗ್ರೆಸಿಗರು, 
ಕಮ್ಯುನಿಷ್ಟರು, ಪ್ರಗತಿಶೀಲ ಸ್ವಾತಂತ್ರ್ಯ ಹೋರಾಟಗಾರರು ಒಂದಾಗಿ ಸೇರಿ ರೈತರ 
ಬಗ್ಗೆ, ಭೂಸಂಬಂಧಗಳ ಬಗ್ಗೆ ಚಿಂತಿಸಲಾರಂಭಿಸಿದರು. ಕಿಸಾನ್‌ ಚಳುವಳಿಯ (ಕಿಸಾನ್‌ 
ಎಂದರೆ ರೈತ ಎಂದು ಅರ್ಥ) ಸಮನ್ವಯಕ್ಕೆ ಇದು ನಾಂದಿಯಾಗಿ ಅಖಿಲ ಭಾರತ 
ವ್ಯಾಪ್ತಿಯ ಸಂಸ್ಥೆಯ ಅಗತ್ಯ ಕಂಡುಬಂದಿತು. ೧೯೩೬ನೇ ಇಸವಿ ಏಪ್ರಿಲ್‌ ೧೧ರಂದು 
ಅಖಿಲ ಭಾರತ ಕಿಸಾನ್‌ ಕಾಂಗ್ರೆಸನ್ನು ಲಕ್ನೋದಲ್ಲಿ ಸೇರಿಸಿದರು. ಸಾಮ್ರಾಜ್ಯಶಾಹಿ 
ವಿರೋಧಿ, ಭೂಮಾಲಿಕ ಪದ್ಧತಿ ನಾಶ ಇದರ ಮುಖ್ಯ ಉದ್ದೇಶವೆಂದು ಸಮ್ಮೇಳನ 
ಘೋಷಿಸಿತು. ಬ್ರಿಟೀಶ್‌ ವಸಾಹತುಶಾಹಿಯನ್ನು ಕೊನೆಗಾಣಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನು 
ತರುವ ಗುರಿಯಿಂದ ಭಾರತದ ವಿಶಾಲ ರೈತ ಸಮೂಹವನ್ನು ಸಂಘಟಿಸಿ ಸ್ವಾತಂತ್ರ್ಯ 
ಚಳುವಳಿಯೊದಿಗೆ ಬೆಸೆಯಲು ಕಿಸಾನ್‌ ಸಭಾ ಹೋರಾಟಗಳನ್ನು ಆರಂಭಿಸಿತು. ಮುಂದೆ 
ಈ ಸಂಸ್ಥೆಗೆ ಅಖಿಲ ಭಾರತ ಕಿಸಾನ್‌ ಸಭಾ ಎಂದು ಎರಡನೇ ಸಮ್ಮೇಳನದಲ್ಲಿ 


ರೈತ ಚಳವಳಿಗಳು / ೭ 


ನಿರ್ಣಯಿಸಲಾಯಿತು. ಕಿಸಾನ್‌ ಸಭಾ ಅಧಿವೇಶನದಲ್ಲಿ ಅಂದಿನ ಕಾಂಗ್ರೆಸ್‌ ಅಧ್ಯಕ್ಷರಾಗಿದ್ದ 
ಜವಾಹರ್‌ಲಾಲ್‌ ನೆಹರೂ ಅವರು ಖುದ್ದು ಹಾಜರಾಗಿ ಶುಭಾಶಯ ಕೋರಿದರು. 
ಕಿಸಾನ್‌ ಸಭಾವನ್ನು ಕಾಂಗ್ರೆಸಿಗೆ ಸೇರ್ಪಡೆಯಾಗಬೇಕೆಂದು ಅವರು ಬಯಸಿದರು. ಜನರ 
ಚಳುವಳಿಯಾಗಿದ್ದ ಕಿಸಾನ್‌ ಸಭಾಗೂ ಕಾಂಗ್ರೆಸ್ಸಿಗೂ ೧೯೩೭ರಲ್ಲೇ ಭಿನ್ನಾಭಿಪ್ರಾಯ 
ಉಂಟಾಯಿತು. ೧೯೩೭ರಲ್ಲಿ ಬ್ರಿಟೀಶ್‌ ಆಡಳಿತದಲ್ಲಿಯೇ ಪ್ರಾಂತಗಳಿಗೆ ಚುನಾವಣೆ 
ನಡೆದು, ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್‌ ಪಕ್ಷ ಮಂತ್ರಿ ಮಂಡಳಗಳನ್ನು ರಚಿಸಿತು. ಆದರೆ 
ರೈತರ ಪರವಾದ ಶಾಸನಗಳು ಬರಲಿಲ್ಲ. “ಭೂಮಾಲೀಕ ವರ್ಗವನ್ನು ಪ್ರತಿನಿಧಿಸುವ 
ಕಾಂಗ್ರೆಸ್‌ ಅಂತಹ ಶಾಸನಗಳನ್ನು ತರಲಿಲ್ಲ” ಎಂದು ಕಿಸಾನ್‌ ಸಭಾ ಆರೋಪ ಮಾಡಿತು. 
ಇದೇ ದಶಕದಲ್ಲಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಉಂಟಾಯಿತು. ಬ್ರಿಟೀಶರು 
ಭಾರತೀಯ ಗೃಹ ಕೈಗಾರಿಕೆಗಳನ್ನು ನಾಶಮಾಡಿದರು. ಎಲ್ಲೆಲ್ಲೂ ನಿರುದ್ಯೋಗ ಹೆಚ್ಚಿ 
ರೈತಾಪಿ ಸಮುದಾಯ ಕಷ್ಟಕ್ಕೀಡಾಯಿತು. ಕೃಷಿಯೇ ಮುಖ್ಯ ಉತ್ಪಾದನೆಯಾದರೂ 
ಆಹಾರದ ಕೊರತೆ ಉಂಟಾದರೂ ಧಾನ್ಯಗಳ ಬೆಲೆ ಕುಸಿಯಿತು. ಅದೇ ಸಮಯದಲ್ಲಿ 
ತೆರಿಗೆ ಹೆಚ್ಚಳ, ಸಾಲದ ಬಾಧೆ, ಅತೀವ ಬಡ್ಡಿ, ಲೇವಾದೇವಿಯವರ ಕಾಟ, ಸರಕಾರ 
, ಇದರ ಪರವಾಗಿದ್ದರಿಂದ ಕಾನೂನು ಕ್ರಮಗಳಿಂದ ಉಂಟಾದ ಸಂಕಷ್ಟಗಳು 
ಹೇಳತೀರದಾದವು. ಇದರಿಂದ ರೈತ ಹೋರಾಟಗಳ ಅಲೆಗಳೇ ಉಂಟಾಗಿ ಕಿಸಾನ್‌ 
ಸಭಾ ವ್ಯಾಪಕವಾಗಿ ಬೆಳೆಯಲು ಸಾಧ್ಯವಾಯಿತು (ಸಿ. ರಾಮಭದ್ರಯ್ಯ - ೧೯೯೦). 
೧೯೪೦ರ ದಶಕದ ಪೂರ್ವಾರ್ಧದಲ್ಲಿ ಆಂಧ್ರದ ತೆಲಂಗಾಣ ಹೋರಾಟವು ಭೂಮಿ 
ಹಂಚಿಕೆಗೆ ನೇರವಾಗಿ ಸಂಬಂಧಿಸಿದುದರಿಂದ ಮತ್ತು ಜಮೀನ್ದಾರಿ ಪದ್ಧತಿಯನ್ನು ನೇರವಾಗಿ 
ಎದುರಿಸಿದ್ದರಿಂದ ಅತೀ ಹೆಚ್ಚು ಪ್ರಾಮುಖ್ಯವಾಗಿದೆ. ಈ ಚಳುವಳಿ ಸಂಘಟಿತವಾಗಿದ್ದು 
ಕಿಸಾನ್‌ ಸಭಾದ ನೇತೃತ್ವದಲ್ಲೇ. ಇದರ ಮುಖ್ಯ ಪರಿಣಾಮವೇನೆಂದರೆ ಬಂಡವಾಳ 
ಶಾಹಿಗಳ ಕೈಲ್ಲಿದ್ದ ರಾಷ್ಟ್ರೀಯ ಸರಕಾರಗಳು ಭೂಸುಧಾರಣಾ ಕಾಯದೆಗಳನ್ನು ತರಲು 
ಬಲವಂತವಾಗಿ ಒಪ್ಪಿಕೊಂಡಿತು. ಇಂದು ಬಂದಿರುವ ಶಾಸನಗಳಿಗೆ ಈ ಹೋರಾಟಗಳೇ 
ಕಾರಣೀಭೂತವಾಗಿದೆ ಎಂದು ಸಿ. ರಾಮಭದ್ರಯ್ಯ ಅಭಿಪ್ರಾಯ ಪಡುತ್ತಾರೆ. 

ಈ ಹೋರಾಟವನ್ನು ಸುಧಾರಣಾವಾದಿಗಳು ಹಿಂಸಾತಕ್ರ ಎಂದರು. ಕಿಸಾನ್‌ 
ಸಭಾದವರು ಸುಧಾರಣಾವಾದಿಗಳನ್ನು “ಭೂಮಾಲೀಕರ ಏಜಂಟರು” ಎಂದು ಈ 
ಕಾರಣಕ್ಕಾಗಿಯೇ ಕರೆದರು. ಈ ಸುಧಾರಣಾವಾದಿಗಳು ತೆಲಂಗಾಣ ಹೋರಾಟಕ್ಕೆ ಬದಲು 
ಶಾಂತಿವಿಧಾನಗಳಿಂದ ಮನವೊಲಿಸುವ ಮೂಲಕ ಭೂಮಾಲೀಕರ ಜಮೀನನ್ನು 
ಭೂರಹಿತರಿಗೆ ಕೊಡಿಸಬಹುದೆಂದು ವಾದಿಸಿದರು. ಇದರ ಪರಿಣಾಮವೇ ಭೂದಾನ 
ಚಳುವಳಿ. ಇದನ್ನು ಆಂಧ್ರದಲ್ಲಿಯೇ ಆರಂಭ ಮಾಡಿದರೂ ಜಮೀನ್ದಾರರು ಭೂಮಿಯನ್ನು 
ಸ್ವಯಂ ಪ್ರೇರಣೆಯಿಂದ ಕೊಡಲೇ ಇಲ್ಲ. ಗೇಣಿದಾರರಿಗಂತೂ ಅವರ ಭೂಮಿ ಸಿಗಲಿಲ್ಲ. 
ಬದಲಾಗಿ ವ್ಯವಸಾಯಕ್ಕೆ ಬಾರದ ಭೂಮಿಯನ್ನು ಜಮೀನ್ದಾರರು ದಾನಮಾಡಿ 
ತಪ್ಪಿಸಿಕೊಂಡರು. ಭೂಮಿಗಾಗಿ ಹೋರಾಡುತ್ತಿದ್ದ ರೈತರಲ್ಲಿ ಭ್ರಮೆ ಹುಟ್ಟಿಸಲು ಮಾತ್ರ 
ಇದು ಸಹಾಯವಾಯಿತು. ಆದರೆ ಕರ್ನಾಟಕದ ಮೇಲೆ ತೆಲಂಗಾಣ ರೈತ ಹೋರಾಟವು 
ನೇರವಾದ ಪ್ರಭಾವವನ್ನುಂಟುಮಾಡಿತು. ಕಿಸಾನ್‌ ಸಭಾದ ಹೆಸರಿನಲ್ಲೇ ೧೯೫೬ರವರೆಗೆ 


೮ / ರೈತ ಚಳವಳಿಗಳು 


ಅಂದರೆ ಕರ್ನಾಟಕ ಪ್ರಾಂತ ರೈತ ಸಂಘ ಚಾಲ್ತಿಗೆ ಬರುವವರೆಗೆ ರೈತ ಚಳವಳಿಯ 
ಕಾರ್ಯಕ್ರಮಗಳು ನಡೆಯುತ್ತಿದ್ದವು. 

ಹೆಚ್ಚು ಗೇಣಿಯ ವಿರುದ್ಧ ೧೯೩೦ರ ಏಪ್ರಿಲ್‌ನಲ್ಲಿ ರೈತರು ಅಂಕೋಲಾದಲ್ಲಿ 
ಕರನಿರಾಕರಣೆ ಚಳುವಳಿ ನಡೆಸಿದರು. ಇದರ ಬೆನ್ನಿಗೆ ಉಪ್ಪಿನ ಸತ್ಯಾಗ್ರಹ, ಅರಣ್ಯ ' 
ಸತ್ಕಾಗ್ರಹಗಳೂ ರಂಗನಾಥ ದಿವಾಕರ ಹಾಗೂ ಸರ್ದಾರ್‌ ವೀರನಗೌಡ ಅವರ ನೇತೃತ್ವದಲ್ಲಿ 
ನಡೆದ ಹೋರಾಟ ಇನ್ನೂ ಹಸಿಹಸಿಯಾಗಿತ್ತು. ೧೯೩೧ರಲ್ಲಿ , ಸಿರ್ಸಿ ಸಿದ್ಧಾಪುರಗಳಲ್ಲಿ 
ರೈತರ ಅಡಿಕೆ ಬೆಳೆ ಹಾಳಾದರೂ, ಕಂದಾಯ ವಜಾ ಆಗಲಿಲ್ಲ. ಪರಿಣಾಮವಾಗಿ ರೈತರ 
ಪ್ರತಿಭಟನೆಗಳು ನಡೆದವು. ಆದರೆ ಅದು ವಿಫಲವಾಯಿತಾದರೂ ಮುಂದಿನ ಹೋರಾಟಕ್ಕೆ 
ನಾಂದಿಯಾಯಿತು. ಬೊಂಬಾಯಿಯಲ್ಲಿದ್ದ ಉತ್ತರಕನ್ನಡದ ದಿನಕರ ದೇಸಾಯಿ ಅವರು 
ಎಡಪಂಥೀಯ ಚಿಂತಕರು ಮಾತ್ರವಲ್ಲದೆ ಅಂಕೋಲ - ಕುಮಟಗಳಲ್ಲಿ ಸಮ್ಮೇಳನಗಳನ್ನು 
ನಡೆಸಿ ಕರಾವಳಿ ಯುದ್ಧಕ್ಕೂ ರೈತ ಚಳುವಳಿ ಪ್ರಬಲವಾಗಿ ಬೇರೂರಲು ಕಾರಣರಾದರು. 
ಕಿಸಾನ್‌ ಸಭಾದ ಎನ್‌. ಎಸ್‌. ಉಪಾಧ್ಯಾಯ, ಎನ್‌. ಜಿ. ಮಾಳಸೇಕರ್‌, ಪುರುಷೋತ್ತಮ, 
ಜೋಗಾನಾಯಕ್‌ ಮುಂತಾದವರು ರೈತರನ್ನು ವ್ಯಾಪಕವಾಗಿ ಸಂಘಟಸಿದರು. ಇದೇ 
ಹೊತ್ತಿನಲ್ಲಿ ಉತ್ತರಕನ್ನಡವನ್ನು ಒಳಗೊಂಡಂತೆ ಬೆಳಗಾಂ, ಬಿಜಾಪುರ, ದಕ್ಷಿಣಕನ್ನಡ, 
ಶಿವಮೊಗ್ಗ, ಹುಬ್ಬಳ್ಳಿ, ಕೆ.ಜಿ.ಎಫ್‌ ಮೊದಲಾದೆಡೆ ರೈತ ಸಂಘಟನೆಗಳು ಕಿಸಾನ್‌ ಸಭಾದ 
ಕೆಳಗೆ ವ್ಯಾಪಕವಾಗಿ ಚಳುವಳಿ ಆರಂಭಿಸಿದವು. ೧೯೩೯-೪೦ರ ಹೊತ್ತಿಗೆ ಮೈಸೂರು 
ರಾಜ್ಯದ ಈಸೂರು ಗ್ರಾಮದ ರೈತ ಚಳುವಳಿ ಈ ದಿಸೆಯಲ್ಲಿ ಮುಖ್ಯವಾದವು. ೧೯೪೨ರ 
ವೇಳೆಗೆ ಈಸೂರು ಚಳವಳಿಯು ಸ್ವಾತಂತ್ರ್ಯ ಹೋರಾಟದ ಮುಖ್ಯ ಮೈಲುಗಲ್ಲಾಯಿತು. 


೧೯೫೦ರ ದಶಕದಲ್ಲಿ ಕಿಸಾನ್‌ ಸಭಾದ ರೈತಚಳವಳಿಯು ತೀವ್ರಗೊಂಡಿತು. 
ಮಂಗಳೂರಿನ ಮುಲ್ಕಿಯಲ್ಲಿ ಭೂಮಿಯಿಂದ ಒಕ್ಕಲೆಬ್ಬಿಸುವುದರ ವಿರುದ್ಧ ಕಿಸಾನ್‌ ಸಭಾ 
ಜಾತಾಗಳನ್ನು ೧೯೫೪ರಲ್ಲಿ ಸಂಘಟಿಸಿತು. ಮನೆ-ಜಮೀನು ಕಳೆದುಕೊಂಡ ಗೇಣಿದಾರರಿಗೆ 
ರಕ್ಷಣೆಯನ್ನು ಕಿಸಾನ್‌ ಸಭಾ ನೀಡಿತು. ರೈತನಾಯಕರಾದ ಕೃಷ್ಣಶೆಟ್ಟರ ನೇತೃತ್ವದಲ್ಲಿ ರೈತರು 
ಪ್ರತಿಭಟಿಸಿದರು. ಈ ಎಲ್ಲಾ ರೈತರು ಆ ಕಾಲದಲ್ಲಿ ಪೋಲೀಸರಿಂದ ಒಂದು ಕಡೆ 
ಹಿಂಸೆಯನ್ನು ಅನುಭವಿಸಿದರೆ ಗೂಂಡಾಗಳಿಂದಲೂ ಹಿಂಸೆ ಅನುಭವಿಸಬೇಕಾಯಿತು. 
ಅಂತಿಮವಾಗಿ, ಮಂಗಳೂರಿನ ಮೇಲೆ ಆಡಳಿತ ಹತೋಟಯಿಟ್ಟುಕೊಂಡಿದ್ದ ಮದ್ರಾಸ್‌ 
ಸರಕಾರ ಟೆನೆನ್ಸಿ ಕಾಯದೆಯನ್ನು ಜಾರಿ ತಂದಿರುವುದು ರೈತ ಹೋರಾಟದ ವಿಜಯದ 
ಸಂಕೇತವಾಗಿದೆ. ಕೊಡಗಿನಲ್ಲಿ ೧೯೫೨ರ ಹೊತ್ತಿಗೆ ರೈತರನ್ನು ಸಂಘಟಿಸಲು ಯಲದಾಳು 
ಟಿ. ಅಯ್ಯಪ್ಪ, ಮೊಣ್ಣಯ್ಯ, ಕಾವೇರಿಯಪ್ರ, ಕುಟ್ಟಪ್ಪ ಮುಂತಾದವರು ಆರಂಭಿಸಿದರು. 
ಕಿಸಾನ್‌ ಸಭಾದ ಹಿನ್ನೆಲೆಯಲ್ಲೇ ಕೊಡಗು ಜಿಲ್ಲಾ ರೈತ ಸಂಘ ಸ್ಥಾಪಿಸಲ್ಪಟ್ಟಿತ್ತು. ಗೈರುಹಾಜರಿ 
ಭೂಮಾಲೀಕರ ಶೋಷಣೆಗೆ ಸಂಬಂಧಿಸಿದಂತೆ ಕೊಡಗಿನಲ್ಲಿ ರೈತ ಹೋರಾಟದಿಂದಾಗಿ 
ವಾರಗಾರ ರೈತ ಮಸೂದೆ” ಎನ್ನುವ ಟೆನೆನ್ಸಿ ಕಾಯಿದೆ ಜಾರಿಗೆ ಬಂದಿತು. ದಶಕಗಳಿಂದ 
ಖಾಯಂ ಆಗಿ ನೆಲಸಿದ್ದ ವಾರಗಾಧರನ್ನು (ಗೇಣಿದಾರರನ್ನು) ಜೀತದಾಳುಗಳೆಂಬುದಾಗಿ 
ಬರೆಸಿಕೊಂಡು ತಮ್ಮಹಕ್ಕನ್ನು ಉಳಿಸಿಕೊಳ್ಳಲು ಇಲ್ಲಿನ ಭೂಮಾಲೀಕರು ಪ್ರಯತ್ನಿಸಿದರು. 
ಆದರೂ, ಕೊಡಗಿನ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿ ಚಳುವಳಿಯನ್ನು 
ತೀವ್ರಗೊಳಿಸಿದರು. 


ರೈತ ಚಳವಳಿಗಳು / ೯ 


ವಸಾಹತೋತ್ತರ ಕಾಲದಲ್ಲಿ ಪ್ರಮುಖವಾಗಿ ೧೯೫೦ರ ದಶಕದ ಆರಂಭದಲ್ಲಿ 
ಕಾಗೋಡಿನಲ್ಲಿ ನಡೆದ ರೈತ ಚಳುವಳಿ ಮುಖ್ಯವಾದುದು. ಸೋಷಿಯಲಿಷ್ಟರ ನೇತೃತ್ವದಲ್ಲಿ 
ಅದರಲ್ಲೂ ಮುಖ್ಯವಾಗಿ ಲೋಹಿಯಾವಾದಿ ಗೋಪಾಲಗೌಡರ ನೇತೃತ್ವದಲ್ಲಿ ಈ 
ಹೋರಾಟ ನಡೆಯಿತು. ಕಾಗೋಡು ಗೌಡರ ಕುಳಗಳಾಗಿ ೭೦ ದೀವರ ಜಾತಿ ಮತ್ತು 
೧೪ ಹರಿಜನ ಜಾತಿಕುಟುಂಬಗಳು “ಕೊಳಗ” ಪದ್ಧತಿಗೆ ಬಲಿಯಾಗಿದ್ದರು. ಈ ಪದ್ಧಶಿಯ 
ಪ್ರಕಾರ ರೈತರನ್ನು ಬಲಾತ್ಕಾರವಾಗಿ ಒಕ್ಕಲೆಬ್ಬಿಸ ಬಹುದಾಗಿತ್ತು. ಈ ಸಂದರ್ಭದಲ್ಲಿ 
೧೯೪೮ರಲ್ಲಿ ಗೇಣಿದಾರ ಸಂಸ್ಥೆಗಳು ಮತ್ತು ೧೯೫೧ರಲ್ಲಿ ಮಲೆನಾಡು ರೈತ ಸಂಘವು 
ಹುಟ್ಟಿಕೊಂಡಿತು. ಇದೇ ಸಂದರ್ಭದಲ್ಲಿ ಅಳತೆಯ ಗೇಣಿಯಲ್ಲಿ ವ್ಯತ್ಯಾಸಗಳಾಗಿ ಮಾಲೀಕರು 
ರೈತರನ್ನು ಹೊಲಗಳಿಂದ ಬಿಡಿಸಲು ಮುಂದಾದರು. ರೈತರು ಉಳುಮೆ ಮಾಡಿದಾಗ 
ಅವರ ಮೇಲೆ ಕ್ರಿಮಿನಲ್‌ ಕೇಸುಗಳು ದಾಖಲಾದವು. ಪರಿಣಾಮವಾಗು ರೈತರು ಸತ್ಯಾಗ್ರಹ 
ಆರಂಭಿಸಿದರು. ೧೯೫೧ ಜುಲೈ ೩ರಂದು ಗೋಪಾಲಗೌಡರ ಬಂಧನವಾಗಿ ಚಳುವಳಿ 
ನಿಂತಿತು. ಆದರೂ ಸುತ್ತಲಿನ ರೈತರನ್ನೆಲ್ಲಾ ಭಾಗವಹಿಸುವಂತೆ ಮಾಡಿದ ಈ ರೈತ 
ಹೋರಾಟ ಒಂದು ಚರಿತ್ರಾರ್ಹ ಘಟನೆ. ಇದರ ಒಂದು ಮುಖ್ಯ ಪರಿಣಾಮವೇನೆಂದರೆ 
ಭೂಮಾಲಿಕರಿಗೆ ಗೇಣಿದಾರರು ಮಾಡುತ್ತಿದ್ದ ಬಿಟ್ಟಿ ದುಡಿಮೆ ನಿಂತಿತು. ಈ ಸಂಘಟನೆ 
ಮುಂದಿಟ್ಟ ಬೇಡಿಕೆಗಳನ್ನು ಈಡೇರಿಸುವಂಥ ಭೂಸುಧಾರಣಾ ಶಾಸನ ಜಾರಿಗೆ 
ಬರುತ್ತಿದ್ದಂತೆಯೇ, ಈ ರೈತರ ಮೇಲೆ ಸೋಷಿಯಲಿಷ್ಟ್‌ ಪಕ್ಷಕ್ಕಿದ್ದ ಪ್ರಭಾವವೂ ನಡೆಸುತ್ತಾ 
ಹೋಯಿತು ಎಂದು ಜಿ "ರಾಜಶೇಖರ್‌ ಅಭಿಪ್ರಾಯಪಟ್ಟಿದ್ದಾರೆ (ಜಿ. ರಾಜಶೇಖರ್‌ - 
೧೯೮೨). | 


ಕರ್ನಾಟಕ ಪ್ರಾಂತ ರೈತಸಂಘದ ಉದಯ ಮತ್ತು ರೈತ ಚಳುವಳಿಗಳು 


೧೯೫೬ರಲ್ಲಿ ಕರ್ನಾಟಕದ ಏಕೀಕರಣವಾದ ಮೇಲೂ “ಮೈಸೂರು ರಾಜ್ಯ” 
ಎಂದು ನಾಮಕರಣವಾದರೂ, ಕಿಸಾನ್‌ ಸಭಾದ ರೈತರು ತಮ್ಮ ನೂತನ ರೈತ ಸಂಘಕ್ಕೆ 
“ಕರ್ನಾಟಕ ಪ್ರಾಂತ ರೈತ ಸಂಘ” ಎಂದೇ ಕರೆದರು. ರೈತ ಸಂಘಟನೆಯಲ್ಲಿದ್ದ ಹಕ್‌! ನಿಷ್ಠರು 
ಸಕ್ರಿಯವಾಗಿ ತ ಯೂ ಪಾಲ್ಗೊಂಡರೂ, ಏಕೀಕರಣದ ನಂತರ ರೈತರ 
ಸ್ಥಿತಿ ಶೋಚನೀಯವಾಯಿತು ಎಂದು ಸಿ. ರಾಮಭದ್ರಯ್ಯ ಕಮ್ಯುನಿಷ್ಟ್‌ sg 
ಅಭಿಪ್ರಾ ಯವನ್ನು ಅನುಮೋದಿಸುತ್ತಾರೆ. ಕನ್ನಡ ಮಾತಾಡುವ ಐದು ವಿವಿಧ ಭಾಗಗಳು 
ಕರ್ನಾಟಕ ಎಂದಾದ ಸಂದರ್ಭದಲ್ಲಿ, ಈ ಹಿಂದಿನ ರಾಜ್ಯ ಗಳಲ್ಲಿ ರೈತ ಹೋರಾಟಗಳಿಂದ 
ಗಳಿಸಿದ್ದ ಭೂಕಾಯಿದೆಗಳು ಹೊಸ ಮೈಸೂರಿನಲ್ಲಿ ಸೆ ಇದಕ್ಕೆ ಅತ್ಯಂತ 
ಒಳ್ಳೆಯ ಉದಾಹರಣೆ ಎಂದರೆ ಬಿ ಕರ್ನಾಟಕದ ಜಿಲ್ಲೆಗಳಲ್ಲಿ ೧೯೫೬ರ 
ಆಗಷ್ಟ್‌ ೧ ರಿಂದ ತಿದ್ದುಪಡಿಯಾದ ಹೊಸ ಸಾಗುವಳಿ ಕಾಯಿದೆ ಜಾರಿಗೆ ಬಂದಿತು. 
೧೯೫೬ ಏಪ್ರಿಲ್‌ ಒಂದರಿಂದ ಯಾರು ಉಳುಮೆಯಲ್ಲಿದ್ದರೋ ಅವರು ಹೊಲ 
ಪಡೆಯುವ ಕ್ರಮವನ್ನು ಸರ್ಕಾರ ಈ ಕಾಯಿದೆ ಪ್ರಕಾರ ಘೋಷಿಸಿತ್ತು. ಬೊಂಬಾಯಿ 
ಸರ್ಕಾರವೇ ನೀಡಿದ್ದ ಅಂಕಿ ಅಂಶಗಳ ಪ್ರಕಾರ ೧,೭೦,೨೧೬ ರೈತರು ಹೊಲದೊಡೆಯ 
ರಾಗಬೇಕಿತ್ತು. ಆದರೆ ನಾಲ್ಕು ಜಿಲ್ಲೆಗಳು ನೂತನ ಮೈಸೂರು ದಜ ಸೇರಿದ್ದರಿಂದ ಈ 


೧೦ /ರೈತ ಚಳವಳಿಗಳು 


ಪ್ರಗತಿಶೀಲ ಕಾಯಿದೆಯ ಲಾಭ ದೊರೆಯಲಿಲ್ಲ. ಈ ಜಿಲ್ಲೆಗಳ ಭೂಮಾಲೀಕರು, 
ಶಾಸಕರು ಹಾಗೂ ಕಾಂಗ್ರೆಸ್‌ ಮುಖಂಡರು ಮೇಲಿನ ಕಾನೂನನ್ನು ರದ್ದುಗೊಳಿಸಲು 
ಒತ್ತಾಯ ತಂದರೆಂದು ರೈತಸಂಘ ಆರೋಪಿ ಸಿತು. ಕಾಯ್ದೆಯ ಅನುಷ್ಠಾನಕ್ಕಾಗಿ ರೈತಸಂಘವು 
ಸರಕಾರವನ್ನು ಒತ್ತಾಯಿಸಿದರೂ ಅದು ಫಲನೀಡಲಿಲ್ಲ. 


ಶಿವಮೊಗ್ಗ ಸೋಷಿಯಲಿಸ್ಪರಿಂದ ಭೂಮಿ ಆಂದೋಲನ ೧೯೨೯ 


ಕಾಗೋಡು ಹೋರಾಟದ ನೆನಪುಗಳು ಇನ್ನೂ ಹಸಿರು ಹಸಿರಾಗಿರುವಾಗಲೆ 
ಸೋಷಿಯಲಿಷ್ಟ್‌ ಪಕ್ಷವು ಭೂಮಿ ಆಂದೋಲನವನ್ನು ಆರಂಭಿಸಿತು. ಸರಕಾರದ 
ನಿಯಂತ್ರಣದಲ್ಲಿದ್ದ ಸಾಗುವಳಿಗೆ ಒಳಪಡದ ಭೂಮಿಯನ್ನು ಸಾಗುವಳಿ ಮಾಡಲು ಸರಕಾರ 
ಅನುಮತಿಯನ್ನು ನೀಡುತ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ “ನೂರಾರು ವರ್ಷಗಳಿಂದ 
ಭೂಮಿಯನ್ನು ನಂಬಿ ಬದುಕುತ್ತಿರುವ ಬೇಸಾಯ ಕೂಲಿಕಾರರು ಹಾಗೂ ಭೂಹೀನ 
ರೈತರಿಗೆ ಅದರಲ್ಲೂ ಸಮಾಜದಲ್ಲಿ ತುಳಿದಿಟ್ಟ ಹರಿಜನ-ಗಿರಿಜನ, ಇನ್ನಿತರ ಹಿಂದುಳಿದ 
ಜನರಿಗೆ ಗಾಂಧೀ ಶತಾಬ್ದಿಯ ಈ ವರ್ಷದಲ್ಲಿ (೧೯೬೯) ಭೂಮಿ ದೊರಕಿಸಿಕೊಡುವ 
ಉದ್ದೇಶ ಚಳುವಳಿಯನ್ನು ಕರ್ನಾಟಕದಲ್ಲಿ ಹೂಡಲು'' ಸೋಷಿಯಲಿಸ್ಟ್‌ ಪಕ್ಷವು 
ತೀರ್ಮಾನಿಸಿ, ಇದನ್ನು ಕಾರ್ಕರೂಪಕ್ಕೆ ತರಲು ಸಮಿತಿಯೊಂದನ್ನು ರಚಿಸಲಾಯಿತು. ಈ 
ಸಮಿತಿಯಲ್ಲಿ ಶಾಂತವೇರಿ ಗೋಪಾಲಗೌಡ, ವೈ. ಆರ್‌. ಪರಮೇಶ್ವರಪ್ಪ, ಬಿ. ಎಸ್‌. 
ಚಂದ್ರಶೇಖರ್‌, ಎಸ್‌. ಎಸ್‌. ಕುಮಟಾ, ಎಸ್‌. ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, 
ಎಂ. ಡಿ. ನಂಜುಂಡಸ್ವಾಮಿ, ವೀರಣ್ಣ ತಿಮ್ಮಾಜಿ ಹಾಗೂ ದಯಾನಂದ ಬಿರಾದಾರ 
ಇವರುಗಳಿದ್ದರು. 


೧೯೬೯ರ ಆಗಸ್ಟ್‌ ೧೫ರಂದು ಚಳವಳಿ ಆರಂಭವಾಯಿತು. ಸೋಷಿಯಲಿಸ್ಟ್‌ 
ಪಕ್ಷದ ಪ್ರಭಾವ ಹೆಚ್ಚಾಗಿದ್ದ ಶಿಕಾರಿಪುರ, ಸೊರಬ, ಸಾಗರ, ಶಿವಮೊಗ್ಗ ತಾಲೂಕುಗಳ 
ಹೆಚ್ಚು ಭಾಗ ಅರಣ್ಯ ದಿಂದ ಕೂಡಿದ್ದು ವ್ಯವಸಾಯಕ್ಕೊಳಪಟ್ಟ ಭೂಮಿ ತೀರಾ ಕಡಿಮೆಯಿತ್ತು. 
ಈ ಭಾಗಗಳಲ್ಲಿ ಸುಮಾರು ೧೦,೦೦೦ ಏಕರೆ ಭೂಮಿಯನ್ನು ಆಕ್ರಮಿಸಲಾಯಿತು. 
ಚಳುವಳಿಗಾರರನ್ನು ಸರಕಾರವು ಬಂಧಿಸಿತು. ಶಿಕಾರಿಪುರ ತಾಲೂಕೊಂದರಲ್ಲೇ ೪,೭೦೦ 
ಎಕರೆ ಭೂಮಿಯನ್ನು ಭೂಹೀನರಿಗೆ ಹಂಚಲಾಯಿತು (ಜಿ. ಎನ್‌. ಕೀರ್ತಿನಾಥ್‌ - 
೧೯೯೫). ಸೋಷಿಯಲಿಸ್ಟರ ಪ್ರಭಾವ ನಂತರ ಕಡಿಮೆಯಾಗುತ್ತ ಬಂದಿರುವುದು 
ಕಂಡುಬರುತ್ತದೆ. ಕರ್ನಾಟಕ ಪ್ರಾಂತ ರೈತ ಸಂಘವು ತನ್ನ ಎಡಪಂಥೀಯ ಆದರ್ಶ 


ಗಳೊಂದಿಗೆ ಚಳುವಳಿಯನ್ನು ಮುನ್ನಡೆಸಿರುವುದನ್ನು ಪ್ರಬಂಧದ ಮುಂದಿನ ಭಾಗದಲ್ಲಿ 
ವಿವರಿಸಲಾಗಿದೆ. 


ಕರ್ನಾಟಕ ಪ್ರಾಂತ ರೈತಸಂಘದ ಕೆಲವು ಪ್ರಮುಖ ಚಳುವಳಿಗಳು ' 


೧೯೫೬ರಲ್ಲಿ ಅಧಿಕಾರಕ್ಕೆ ಬಂದ ನೂತನ ಸರಕಾರ ಜೋಡಿ ಇನಾಂ ರದ್ದು 
ಶಾಸನ ಜಾರಿಗೆ ತಂದುದರಿಂದ ೪೦೦ ಗ್ರಾಮಗಳನ್ನು ಸರಕಾರ ವಶಪಡಿಸಿಕೊಂಡು 
ರೆವಿನ್ಯೂ ಗ್ರಾಮಗಳನ್ನಾಗಿ ಪರಿವರ್ತಿಸಿತು. ಆ ಕಾಲದಲ್ಲಿ ಫಾರಂ ಆನ್ನು ಸಲ್ಲಿಸಿದಾಗ 
ರೆವಿನ್ಕೂ ಅಧಿಕಾರಿಗಳು ರೈತರ ಬಳಿ ರೆಕಾರ್ಡುಗಳು-ದಾಖಲೆಗಳು ಇಲ್ಲದ್ದರಿಂದ ಉತ್ಕೃಷ್ಟ 


ರೈತ ಚಳವಳಿಗಳು [೧೧ 


ಜಮೀನುಗಳನ್ನು ಇನಾಂದಾರರಿಗೆ ಬಿಟ್ಟರು. "“ರೆಕಾರ್ಡುಗಳು ಅನಕ್ಷರಸ್ಪ ಬಡರೈತನ ಬಳಿ 
ಇರುವುದಾರರೂ ಹೇಗೆ?'' ಎನ್ನುವುದು ಪ್ರಾಂತ ರೈತ ಸಂಘದ ಪ್ರಶ್ನೆಯಾಗಿತ್ತು. ಈ 
ಹಿನ್ನೆಲೆಯಲ್ಲಿ ಸಂಘದ ಕೋಲಾರ ಶಾಖೆಯ ನೇತೃತ್ವದಲ್ಲಿ ೨೧.೧೦.೧೯೫೬ರಂದು 
ಸುಮಾರು ೩೦೦ ಜನರ ಪ್ರತಿಘಟನಾ ಮೆರವಣಿಗೆ ನಡೆಯಿತು. ಕೊಡಗಿನ ಮೂರ್ನಾಡಿ 
ನಿಂದ ೫ ಮೈಲು ದೂರದ ಕಟ್ಟೆಮಾಡು ಗ್ರಾಮದ ಕಾದಿರಿಸಿದ ೨೭ ಎಕ್ರೆ ಪೈಸಾರಿ 
ಭೂಮಿಯನ್ನು ಸರಕಾರದಿಂದ ಪಡೆಯಲು “ಆಗಿನ ಕಾಂಗ್ಲೆಸ್ಸಿಗರು'' ಪ್ರಯತ್ನಿಸಿದ್ದನ್ನು 
ರೈತ ಸಂಘವು ಪ್ರತಿಭಟಿಸಿರುವುದು ಉಲ್ಲೇಖನೀಯ. ೧೯೫೬ರಲ್ಲೇ ಬಿಜಾಪುರದಿಂದ 
ಬಸವರಾಜಪ್ಪ ಹಿಪ್ಪರಗಿ ಹೇಳಿಕೆ ನೀಡಿ ಬೊಂಬಾಯಿ ಟೆನೆನ್ಸಿ ಕಾಯಿದೆ ೧/೬ ಭಾಗ 
ಗೇಣಿ ನಿರ್ಧರಿಸಿರುವುದರಿಂದ ೧/೪, ೧/೨ ಕೊಡುವುದು ರೂಢಿಯಿಲ್ಲ ಎಂದು 
ಖಂಡಿಸಿರುವುದರಿಂದ ಕಂಡುಬರುತ್ತದೆ. ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ 
ನಾಲ್ಕು ಜಿಲ್ಲೆಗಳ ಶಾಸಕರು ೧೭.೧೧.೧೯೫೬ರಂದು ಧಾರವಾಡದಲ್ಲಿ ಸಭೆ ಸೇರಿ 
ಟೆನೆನ್ಸಿ ಕಾಯಿದೆ ಬಗ್ಗೆ ಚರ್ಚೆ ನಡೆಸಿದರು. ಹತ್ತು ಜನ ಶಾಸಕರು ಕಾಯ್ದೆ ಜಾರಿಗೆ ಬರಲಿ 
ಎಂದು ವಾದಿಸಿದರೆ, ಮಿಕ್ಕವರು ಬೇಡವೆಂದರು. ಸಂಯುಕ್ತ ಕರ್ನಾಟಕ ಪತ್ರಿಕೆ “ಕಾಯಿದೆ 
ಶಾಸ್ತ್ರೀಯವಲ್ಲ'” ಎಂಬ ನೆಪವೊಡ್ಡಿ ಕಾಯಿದೆಯನ್ನು ವಿರೋದಿಸಿತು. ಇದನ್ನು 
ಎನ್‌. ಎಲ್‌. ಉಪಾಧ್ಯಾಯರು ಖಂಡಿಸಿ ಈ ಕಾಯ್ದೆಯನ್ನು ರಾಜ್ಯಕ್ಕೆಲ್ಲಾ ಅನ್ವಯಿಸ 
ಬೇಕೆಂದರು. ಇದೇ ವರ್ಷ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವ 
ಪುರದ ಜಮೀನುದಾರರು ಇನಾಂ ರದ್ದಾಯಿತಿ ಶಾಸನದಿಂದ ತಪ್ಪಿಸಿಕೊಳ್ಳಲು ದಾಖಲೆಗಳನ್ನು 
"ಸೃಷ್ಟಿಸಿ ರೈತರಿಗೆ ಕೇವಲ ಬಂಜರು ಭೂಮಿ ಬಿಟ್ಟರು. ಇದನ್ನು ವಿರೋಧಿಸಿ ಉಗ್ರಪ್ಪ 
ಮತ್ತು ಬೋರೇಗೌಡರು ರೈತ ಸಂಘವನ್ನು ಅಲ್ಲಿ ಸ್ಥಾಪಿಸಿ ರೈತರಿಗೆ ಬೆಂಬಲ ನೀಡಿದರು. 

೧೯೫೭ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಭಾರತ ಕಮ್ಯುನಿಸ್ಟ್‌ 
ಪಕ್ಷ ಕೇರಳ ರಾಜ್ಯದಲ್ಲಿ ಗೆದ್ದು ಇ.ಎಂ.ಎಸ್‌. ನಂಬೂದರಿಪಾದ್‌ರವರ ನೇತೃತ್ವದಲ್ಲಿ 
ಸರ್ಕಾರ ರಚಿಸಿತ್ತು. ಅಧಿಕಾರಕ್ಕೆ ಬಂದ ಒಂದೆರಡು ದಿನಗಳಲ್ಲಿಯೇ ಕೇರಳ ಸರಕಾರ 
“ರೈತರನ್ನು ಹೊಲದಿಂದ ಒಕ್ಕಲೆಬ್ಬಿಸಬಾರದೆಂದು” ಸುಗ್ರೀವಾಜ್ಞೆ ತಂದಿತು. ಈ 
ಸಂದರ್ಭದಲ್ಲಿ ಬಿ.ಡಿ. ಜತ್ತಿಯವರ ಅಧ್ಯಕ್ಷತೆಯಲ್ಲಿ ಭೂಸುಧಾರಣಾ ಸಮಿತಿಯನ್ನು 
ಮೈಸೂರು ಸರಕಾರ ನೇಮಿಸಿತ್ತು. ಈ ಹಿನ್ನೆಲೆಯಲ್ಲಿ ಜತ್ತಿಯವರು ೨೭.೦೬.೧೯೫೭ 
ರಂದು ಕುಣಿಗಲ್‌ನಲ್ಲಿ ಸಾರ್ವಜನಿಕ ಸಭೆಯೊಂದನ್ನು ಏರ್ಪಡಿಸಿದ್ದರು. ಜಮೀನುದಾರ 
ರೊಬ್ಬರು ಟೆನೆನ್ಸಿ ಕಾಯ್ದೆಯನ್ನು ಜಾರಿತರಬೇಕೆಂದು ಎಲ್ಲೆಲ್ಲೂ ಒತ್ತಾಯ ಬರುತ್ತಿದೆ, 
ಮುಂದೇನು ಆಪತ್ತು ಬರುವುದೋ ಎಂದು ದಿಗಿಲಿನಿಂದ ಪ್ರಶ್ನಿಸಿದಾಗ “ಅಷ್ಟಿಷ್ಟು ಮಾಡದೇ 
ಹೋದರೆ ಪಕ್ಕದ ಕೇರಳದ ಭೂತ ಇಲ್ಲಿಗೂ ಬಂದೀತು. ಅವರು ಬಂದ ಮೇಲೆ ನಮನ್ನು 
ನಿಮನ್ನು ಕೇಳದೆ ಮಾಡುತಾರೆ” ಎಂದು ಮಾರ್ಮಿಕವಾಗಿ ಜತ್ತಿಯವರು ಹೇಳಿರುವುದನ್ನು 
ಸಿ. ರಾಮಭದ್ರಯ್ಯ ದಾಖಲಿಸಿರುವುದು ಉಲ್ಲೇಖನೀಯ. ಜತ್ತಿ ಸಮಿತಿಗೆ ಬಿಜಾಪುರ 
ಜಿಲ್ಲಾ ರೈತ ಸಂಘವು ಮನವಿ ಸಲ್ಲಿಸಿ “ರೈತನೇ ಹೊಲದೊಡೆಯನಾಗುವ; ಭೂಮಿಯ 
ಪರಮಾವಧಿ ಹಿಡುವಳಿ ನಿಶ್ಲಿತವಾಗುವ; ಜಿಲ್ಲೆಯ ಪರಿಸ್ಥಿತಿಗನುಗುಣವಾದ ಹಿಡುವಳಿ 
ಮಿತಿ ನಿರ್ಧರಿಸಿರುವಾಗ ಟೆನೆನ್ಸಿ ಕಾಯಿದೆ ಕೂಡಲೇ ಜಾರಿಯಾಗಿ ೧/೬ ಭಾಗ ಗೇಣಿ 
ಇರಬೇಕೆಂಬ ಗೇಣಿದಾರನಿಗೆ ಖಾಯಂ ಹಕ್ಕು ಬೇಕೆಂದು; ಸ್ವಂತ ಸಾಗುವಳಿ ಹೆಸರಲ್ಲಿ 


೧೨1ರೈತ ಚಳವಳಿಗಳು 


ಹೊಲಗಳನ್ನು ಬಿಡಿಸಬಾರದೆಂದು; ಭೂಮಿಗೆ ಪರಿಹಾರ ಧನ ಗೇಣಿಯ ೧೫ರಷ್ಟು 
ಇದು ಅದನ್ನು ಕಂತುಗಳಲ್ಲಿ ೨೦ ವರ್ಷದ ಅವಧಿಯಲ್ಲಿ ಪಾವತಿ ಮಾಡಲು ಅವಕಾಶ 
ಬೇಕೆಂದು” ಕೇಳಿಕೊಂಡಿತು. ೧೦.೦೯.೧೯೫೭ರಂದು ಜತ್ತಿ ಸಮಿತಿಯು ಸರಕಾರಕ್ಕೆ 
ವರದಿ ನೀಡಿತು. ಬಡರೈತರಿಗಂತೂ ಅದು ನಿರಾಶಾದಾಯಕವಾಗಿತ್ತು. ವರದಿಯ ಪ್ರಕಾರ 
ಶೇ. ೨೮ರಷ್ಟು ಭೂರಹಿತರು, ಶೇ. ೯.೩ರಷ್ಟು ಗೇಣಿದಾರರು, ಗೇಣಿಸಾಗುವಳಿ ಜಮೀನು 
ಶೇ. ೨೫ ರಷ್ಟೆಂದು ತಿಳಿಸಿತು. ಜಮೀನನ್ನು ವಾಪಸ್ಸು ಪಡೆಯಲು ಭೂಮಾಲಿಕನಿಗೆ 
ಅವಕಾಶ ಸಿಕ್ಕಿತ್ತು. ಗೇಣಿಯ ಪ್ರಮಾಣ ತೆರಿಗೆ ೧/೪ ಖುಷ್ಕಿಗೆ, ಇತರೆ ೧/೫ಕ್ಕೆ ಇಳಿಯಿತು. 

೧೯೫೬-೫೭ರಲ್ಲಿ ಉಗ್ರಪ್ಪ, ತಿಮ್ಮೇಗೌಡ ಮುಂತಾದ ರೈತಸಂಘದ ನಾಯಕರು 
ಮೈಸೂರು-ಮಂಡ್ಯ ಜಿಲ್ಲಾ ಗ್ರಾಮಗಳಲ್ಲಿ ರೈತರನ್ನು ಸಂಘಟಸಿದರು. ಕಾವೇರಿನದಿ 
ಬಯಲಿನಲ್ಲಿ ರೈತರನ್ನು ಸಂಘಟಿಸಲಾಯಿತು. ವೇಳಾಪುರದಲ್ಲಿ ಮೈಸೂರಿನ ಮಹಿಷಗಿರಿ 
ಬಾವಾಜಿ ಎಂಬ ಭಾರೀ ಜಮೀನ್ದಾರರ ನೂರು ಏಕ್ರೆ ಬೀಳು ಜಮೀನನ್ನು ಭೂರಹಿತರಿಗೆ 
ಹಂಚುವ ಕಾರ್ಯಕ್ರಮ ಆರಂಭವಾಯಿತು. ಮಹದೇವಪುರದಲ್ಲಿ ನೂರು ಏಕರೆ ಭೂಮಿ 
ಹಂಚಿ ಸಭೆಗಳನ್ನು ನಡೆಸಲಾಗಿತ್ತು. ಕರೀಂಪುರ, ಕೊಪ್ಪಲು, ಚೆಲುವರಸನಹಳ್ಳಿಗಳಲ್ಲಿ 
ಭೂಮಿ ಚಳುವಳಿ ಬೆಳೆದಿತ್ತು ಎನ್ನುವುದು ಉಲ್ಲೇಖನೀಯ. 

೧೯೫೭ರ ನವೆಂಬರ ೧೬, ೧೭ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಪ್ರಾಂತ 
ರೈತ ಸಂಘದ ಪ್ರಥಮ ಸಮ್ಮೇಳನ ನಡೆಯಿತು. ಎ. ಕೃಷ್ಣಶೆಟ್ಟಿ, ಬಿ.ವಿ.ಕಕ್ಕಿಲಾಯ, 
ಎನ್‌.ಎಲ್‌. ಉಪಾಧ್ಯಾಯ, ನಂದೂರಿ ಪ್ರಸಾದ್‌ರಾವ್‌ ಮುದಲಾದ ಕಮ್ಯುನಿಷ್ಟ್‌ 
ನಾಯಕರು ಇದರಲ್ಲಿ ಭಾಗವಹಿಸಿದ್ದರು. ೨೫೬ ರೈತ ಪ್ರತಿನಿಧಿಗಳು ಭಾಗವಹಿಸಿದ್ದ ಈ 
ಸಮ್ಮೇಳನದ ಕೆಳವು ನಿರ್ಣಯಗಳು ಗಮನಸೆಳೆಯುವಂತಾಗಿದೆ. ಅವುಗಳಲ್ಲಿ ಕೆಲವು 
ಹೀಗಿವೆ: 


(೧) ವಿಶಾಲ ಮೈಸೂರು ಎಂಬ ಹೆಸರಿದ್ದರೂ ಈ ರಾಜಪ್ರಭುತ್ವದ ಹೆಸರನ್ನು ತಿರಸ್ಕರಿಸಿ 
ಕರ್ನಾಟಕ ಪ್ರಾಂತ ರೈತ ಸಂಘ ಎಂದು ನಾಮಕರಣ ಮಾಡಿ ಅದರ ಕೇಂದ್ರವನ್ನು 
ಬೆಂಗಳೂರಿನಿಂದ ನಡೆಸಬೇಕೆಂದು ತೀರ್ಮಾನಿಸಲಾಯಿತು; 


(೨) ಜತ್ತಿ ಸಮಿತಿಯ ವರದಿಯಲ್ಲಿ ಕೆಲವು ಅಂಶಗಳು ಉತ್ತಮವಾಗಿದ್ದರೂ ಒಟ್ಟಾರೆ 
ದೋಷದಿಂದ ಕೂಡಿದೆ. ಹಿಡುವಳಿ ಮಿತಿಯನ್ನು ಮೊದಲಿಗೆ ಸೂಚಿಸಿದ್ದರೂ 
ಸ್ವಂತ ಸಾಗುವಳಿ ಹೆಸರಿನ ಅರ್ಥ ವಿವರಣೆ, ವಿಸ್ತೀರ್ಣ ಪರಿಮತಿ, ಒಕ್ಕಲುಗಳಿಂದ 
ಜಮೀನು ವಾಪಸ್ಸು ಪಡೆಯುವಿಕೆ, ಗೇಣಿ ನಿರ್ಣಯಪರಿಹಾರ, ಮಾಲಿಕತ್ವದ 
ಷರತ್ತು ಅಪಾಯಕಾರಿಯೆಂದು ಸಮ್ಮೇಳನ ಅಭಿಪ್ರಾಯಪಟ್ಟಿತು; 

(೩) ರೈತ ಸಂಘದ ಮತ್ತು ಜನತಾ ಚಳುವಳಿಯನ್ನು ಬಗ್ಗು ಬಡಿಯಲು ಪ್ರಿವೆಂಟಿವ್‌ 
ಡಿಟೆಕ್ಟನ್‌ ಕಾಯಿದೆ, ನಾಟಕ ನಡೆಸುವ ಶಾಸನ, ಪತ್ರಿಕಾ ತಿದ್ದುಪಡಿ ಕಾನೂನು, 
೧೪೪, ೧೪೫, ೧೦೭ನೇ ಸೆಕ್ಷನ್‌ಗಳ ದುರುಪಯೋಗ ನಿಲ್ಲಬೇಕು ಹಾಗು ಈ 


ಕ್ರಮಗಳು ರದ್ದಾಗಬೇಕು. ಭೂವಿವಾದಗಳಲ್ಲಿ ಶಿಕ್ಷೆಗೆ ಒಳಗಾಗುವಂಥ ವಿಧಿ 
ಇರಬಾರದು; 


ರೈತ ಚಳವಳಿಗಳು / ೧೩ 


(೪) ಕೇರಳದ ನಂಬೂದರಿಪಾದ್‌ ಸರ್ಕಾರಕ್ಕೆ ಅಭಿನಂದನಾ ನಿರ್ಣಯ ಅನುಮೋದಿಸಿ 
ಅಧಿಕಾರಕ್ಕೆ ಬಂದ ದಿನವೇ ರೈತರನ್ನು ಒಕ್ಕಲೆಬ್ಬಿಸುವುದರ ವಿರುದ್ಧ ಸುಗ್ರೀವಾಜ್ಞೆ 
ತಂದಿರುವುದನ್ನು, ಪೋಲೀಸರನ್ನು ರೈತರ ವಿರುದ್ಧ ಉಪಯೋಗಿಸದೇ ಇರುವುದನ್ನು, 
ಜಮೀನು ಹಂಚಿಕೆ, ವಸತಿ ಸೌಕರ್ಯ ಮುಂತಾದ ಕ್ರಮಗಳನ್ನು ಸ್ವಾಗತಿಸಿತು. 
(ಸಿ. ರಾಮಭದ್ರಯ್ಯ - ೧೯೯೦) 


೧೯೫೯-೬೦ನೇ ಇಸವಿಯಲ್ಲಿ ಮದರಾಸು ನ್ಯಾಯಗೇಣಿ ನಿರ್ಣಯ ಕಾಯಿದೆ 
ದಕ್ಷಿಣಕನ್ನಡ ಜಿಲ್ಲೆಗೆ ಅನ್ವಯವಾಗುವ ಕಾನೂನು ಉತ್ಪತ್ತಿಯ ಶೇ. ೪೦ ಗೇಣಿಯಾಗ 
ಬೇಕಿತ್ತು. ನ್ಯಾಯಗೇಣಿ ನಿರ್ಣಯಕ್ಕಾಗಿ ರೈತಸಂಘದ ಒತ್ತಾಯದಂತೆ ಹಿಂದಿನ ವರ್ಷ 
ನ್ಯಾಯಗೇಣಿ ಕೋರ್ಟುಗಳನ್ನು ಮೈಸೂರು ಸರಕಾರವು ಸ್ಥಾಪಿಸಿತ್ತು. ರೈತ ಸಂಘದ ಮೂಲಕ 
೩೦೦ಕ್ಕೂ ಹೆಚ್ಚು ಅರ್ಜಿಗಳನ್ನು ಗೇಣಿಕೋರ್ಟುಗಳಿಗೆ ರೈತರು ಸಲ್ಲಿಸಿದ್ದರು. ಕೋರ್ಟುಗಳಲ್ಲಿ 
ರೈತ ಸಂಘದ ಕಾರ್ಯಕರ್ತರು ವಾದಿಸಿದ್ದರು. ಕೆಲಸಕ್ಕೆ ತೀರ್ಪು ದೊರಕಿ ರೈತರಿಗೆ ರಿಯಾಯಿತಿ 
ಸಿಕ್ಕಿತು. ಕೆಲವು ಕಡೆ ಭೂಮಾಲಿಕರು ರಾಜಿ ಮಾಡಿಕೊಂಡರು. ಹೀಗಾಗಿ ಶೇ. ೩೫ರಿಂದ 
೪೦ರವರೆಗೆ ಗೇಣಿ ಕಡಿಮೆಯಾಯಿತು. ಪ್ರಾಂತ ರೈತ ಸಂಘದ ಹೋರಾಟದಿಂದಾಗಿ 
ಮಂಗಳೂರು ರೈತರಿಗೆ ವಿಜಯ ಪ್ರಾಪ್ತವಾಯಿತು. 


೧೯೬೧ರ ಮಾರ್ಚ್‌ ೨೬ರಂದು ಶ್ರೀರಂಗಪಟ್ಟಣದ ಕಾವೇರಿನದಿ ಬುಡದಲ್ಲಿ 
ರೈತ ಸಂಘದ ದ್ವಿತೀಯ ಸಮ್ಮೇಳನ ನಡೆಯಿತು. ಬೆಳಗಾಂ ಜಿಲ್ಲೆಯ ಘಟಪ್ರಭಾ 
ಯೋಜನೆಯಿಂದ ೫೦ ಹಳ್ಳಿ ನೀರಿನಲ್ಲಿ ಮುಳುಗಿ ೫೦,೦೦೦ ಜನ ಹಾನಿಗೀಡಾಗಿರು 
ವುದನ್ನು, ಕಾಲುವೆ ರಸ್ತೆಗಳಿಂದ ಜಮೀನು ನಾಶ ಹಾಗೂ ಈ ನಷ್ಟವನ್ನು ಅಂದಾಜು 
ಮಾಡದೆ ಪರಿಹಾರ ನೀಡದೇ ಇರುವುದನ್ನು ಪ್ರತಿಭಟಿಸಲಾಯಿತು. ಮೈಸೂರು 
ರಾಜ್ಯದಲ್ಲಿರುವ ೭ ಲಕ್ಷ ಎಕರೆಗಳಷ್ಟು ರಿಜಿಸ್ಟರ್‌ ಆದ ಅಮೃತಮಹಲ್‌ ಕಾವಲುಗಳಲ್ಲಿ 
ಮೈಸೂರು ರಾಜನ ಜಮೀನು ಪಡ ಬಿದ್ದಿರುವುದರಿಂದ ಇವೆಲ್ಲವನ್ನು ಹಂಚಲು ಕಾರ್ಯಕ್ರಮ 
ರೂಪಿಸಲು ಸಮ್ಮೇಳನ ಸರಕಾರವನ್ನು ಒತ್ತಾಯಿಸಿತು. 

ಹಿರಿಯ ಕಮ್ಯುನಿಷ್ಟ್‌ ನಾಯಕರಾದ ಎ. ಕೆ. ಗೋಪಾಲನ್‌ (ಎ.ಕೆ.ಜಿ) ಕೋಲಾರ 
ಪ್ರದೇಶದಲ್ಲಿ ಭೂಆಕ್ರಮಣ ಚಳುವಳಿಗೆ ಸ್ಫೂರ್ತಿಯಾಗಿರುವುದನ್ನು ನೋಡಬಹುದು. 
೧೯೬೯-೭೦ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಲಕ್ಷಯ್ಯ ಹ ನಾಯಕತ್ವದಲ್ಲಿ ಮುನ್ಸಿಪಲ್‌ ಖಾಲಿ 
ಜಾಗದಲ್ಲಿ ಒಂದು ಸಾವಿರ ಮನೆಗಳನ್ನು ರೈತಕೂಲಿಗಳು ಕೇಳಿದಾಗ ದಬ್ಬಾಳಿಕೆ ನಡೆದಿತ್ತು. 
' ಮನೆಗಳನ್ನು ಕೆಡವಿದಾಗ ಪುನ: ಹೋರಾಟದಿಂದ ಮನೆಗಳು ನಿರ್ಮಾಣವಾದವು. 
೧೯೭೩ರಲ್ಲಿ ಎ.ಕೆ.ಜಿ.ಯವರು ತಿಮ್ಮನಹಳ್ಳಿಯಲ್ಲಿ ಭೂಆಕ್ರಮಣ ಚಳುವಳಿಯ 
ಉದ್ಭಾಟನೆ ಮಾಡಿ ಸತ್ಯಾಗ್ರಹಿಗಳಿಗೆ ಹೂವಿನ ಹಾರ ಹಾಕಿ ಪ್ರೋತ್ಸಾಹಿಸಿದರು. ೩೦೦ 
ಎಕ್ರೆ fe ರೈತರ ತಲಪ ಸಲ ಅಪ್ಪಸ್ವಾಮಿ ರೆಡ್ಡಿ, ಜಿ. ಪಾಪಣ್ಣ, ಲಕ್ಷ್ಮಯ್ಯ, 
ವೆಂಕಟೇಶ್‌, ಬೈರೇಗೌಡ, ಲಕ್ಷಣರೆಡ್ಡಿ, ದೊರೆಸ್ವಾಮಿ ಮುಂತಾದ ಕಾರ್ಯ ಕರ್ತರ 
ನೇತೃತ್ವದಲ್ಲಿ ಇತರ ತಾಲೂಕುಗಳಲ್ಲೂ ಭೂಆಕ್ರಮಣ "ಚಳುವಳಿ ನಡೆಯಿತು. ಶಿಡ್ಲಘಟ್ಟ 
ತಾಲೂಕು ಈಗಲೇಟಿ ತಿಮ್ಮಸಂದ್ರ ದಲ್ಲಿ ೨೦೦೦ ಏಕರೆ ಅರಣ್ಯಭೂಮಿ ಆಕ್ರಮಣವಾಗಿ 


೧೪ ರೈತ ಚಳವಳಿಗಳು 


೪೦೦ ಜನರ ಬಂಧನವಾಯಿತು. ಚಿಂತಾಮಣಿಯ ವಿವಿದೆಡೆಯಲ್ಲಿ ೫೦೦ ಏಕರೆ 
ಆಕ್ರಮಣವಾಗಿತ್ತು. ಈ ಸಂದರ್ಭದಲ್ಲಿ ೧೫೦ ಜನರು ಬಂಧಿಸಲ್ಪಟ್ಟರು. ಶ್ರೀನಿವಾಸಪುರ, 
ಮುಳಬಾಗಲು, ಬಾಗೆಪಲ್ಲಿ, ಕುಂದಲಗುರ್ಕೆ ಪ್ರದೇಶಗಳಲ್ಲೂ ಬಂಧನಗಳಾದವು. ಒಟ್ಟು 
೧೫,೦೦೦ ಜನರ ಬಂಧನವಾಗಿ ಕೋಲಾರ ಜೈಲು ತುಂಬಿ ಉಳಿದವರನ್ನು ಕೆ.ಜಿ.ಎಫ್‌ಗೆ 
ಕಳಿಸಲಾಗಿತು. ಈ ಸಂದರ್ಭದಲ್ಲಿ ಸುಮಾರು ೧೦,೦೦೦ ಏಕರೆ ಭೂಮಿ ದೊರಕಿತ್ತೆಂದು 
ಪ್ರಾಂತ ರೈತ. ಸಂಘ ಅಂದಾಜು ಮಾಡಿದೆ. ಇದರಿಂದ ಸರಕಾರ ಸಿಟ್ಟಿಗೆದ್ದು ೨೮ ಜನ 
ರೈತನಾಯಕರನ್ನು ಗಡೀಪಾರು ಮಾಡುವ ಆಜ್ಞೆ ತಂದಿತು. ಇದನ್ನು ನ್ಯಾಯಾಲಯದಲ್ಲಿ 
ಪ್ರಶ್ನಿಸಲಾಯಿತು. ೧೯೭೬ರವರೆಗೂ ಮೊಕದ್ದಮೆ ನಡೆದು, ಕೊನೆಗೆ ವಜಾ ಆಯಿತು. 


ಕೊಡಗು ಜಿಲ್ಲೆಯ ತಿತಿಮತಿ ಪ್ರದೇಶದಲ್ಲಿ ೧೯೭೮-೭೯ರ ಹೊತ್ತಿಗೆ ಬಡರೈತರ 
ಮೇಲೆ ದೌರ್ಜನ್ಯ ನಡೆಸಿರುವುದನ್ನು ರೈತ ಸಂಘವು ಪ್ರಬಲವಾಗಿ ಪ್ರತಿಭಟಿಸಿರುವುದು 
ಕಂಡುಬರುತ್ತದೆ. ತಿತಿಮತಿ, ಮಲ್ಲಿಗೋಡು, ಮಲ್ಲಿಪಟ್ಟ, ಆನೆಚೌಕೂರು ಅರಣ್ಯ 
ಪ್ರದೇಶದಲ್ಲಿ ೩೦-೪೦ ವರ್ಷಗಳಿಂದ ನೂರಾರು ಮಂದಿ ಬಡರೈತರು ಸರಕಾರಿ 
ಭೂಮಿಯನ್ನು ಗೇಣಿಮಾಡಿ ಹಸನು ಮಾಡಿದ್ದರು. ಸರಕಾರದ ಅಧಿಕಾರಿಗಳು ಆ ಜಾಗವನ್ನು 
ಪ್ರವಾಸಿ ಜಾಗವನ್ನಾಗಿ ಮಾಡಲು ರೈತರನ್ನು ಓಡಿಸಲಾರಂಭಿಸಿದ ವಿಚಾರವೇ ಪ್ರತಿಭಟನೆಗೆ 
ಮುಖ್ಯ ಕಾರಣವಾಯಿತು. ಇದೇ ಸಂದರ್ಭದಲ್ಲಿ ಗುಡ್ಡಲೂರು ಎಂಬಲ್ಲಿ ಒಣಭೂಮಿ 
ಕೊಡಲು ಅರಣ್ಯಾಧಿಕಾರಿಗಳು ಆಸೆ ಹುಟ್ಟಿಸಿದರು. ರೈತರು ಇದಕ್ಕೆ ಒಪ್ಪದೇ ಇದ್ದಾಗ 
ಅರಣ್ಯ ಇಲಾಖೆ ದಬ್ಬಾಳಿಕೆ ಆರಂಭಿಸಿತು. ಎಂಟು ಮನೆಗಳನ್ನು ಕೆಡವಿದರು. ಈ 
ಹಿನ್ನೆಲೆಯಲ್ಲಿ ಅಲ್ಲಿಗೆ ಬಂದ ಮುಖ್ಯಮಂತ್ರಿಗೆ ಮನವಿ ನೀಡಲಾಯಿತು. ಮುಖ್ಯಮಂತ್ರಿ 
ಅತ್ತ ಹೋದ ಮೇಲೆ ಮನೆಗಳನ್ನು ಕೆಡವಲು, ೨೮೦ ಜನ ರೈತರನ್ನು ಸಾಗಿಸಲು 
ಪ್ರಯತ್ನವಾಯಿತು. ರೈತರ ದಮನಕ್ಕಾಗಿ ಪೋಲೀಸರನ್ನು ಬಳಸಲಾಯಿತು. ಪ್ಲಾಂಟೇಶನ್‌ 
ಕೆಲಸಗಾರರ ಬೆಂಬಲದಿಂದ ರೈತರು ಹೋರಾಟ ಪ್ರಾರಂಭಿಸಿದರು. ೧೯೭೯ರ ಫೆಬ್ರವರಿ 
೨೫, ೨೬ರಂದು ಸಾರ್ವಜನಿಕ ಸಭೆಗಳಾದವು. ಪಿ. ರಾಮಚಂದ್ರರಾವ್‌, ಡಾ. ಐ. 
ಆರ್‌. ಅಸ್ರಣ್ಣ, ಎಂ. ಕೆ. ಭಟ್‌, ಹೆಚ್‌. ಮುಗುವಾಳಪ್ಪ, ಜಗನ್ನಾಥ್‌ ಭಾಷಣ 
ಮಾಡಿದರು. ೧೯೭೯ರ ಏಪ್ರಿಲ್‌ ೨ರಿಂದ ೧೦ರ ತನಕ ಊರು, ಪಟ್ಟಣ, ಪೋಲೀಸ್‌ 
ಸ್ಟೇಷನ್‌ ಎದುರು ಸಿದ್ದಾಪುರ, ವಿರಾಜಪೇಟೆಯ ಅರಣ್ಯ ಇಲಾಖೆ ಕಚೇರಿಗಳ ಎದುರು 
ಪ್ರದರ್ಶನ ಸಭೆ ನಡೆಸಲಾಯಿತು. 


೧೯೭೯ರಲ್ಲಿ ಉತ್ತರಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಸಾತ್ಮಣಿ, ಜ್ವಾವಳ್ಳಿ, 
ರಾವಣಪುರ, ದೋಮಗೇರಾಪಳ್ಳಿಗಳ ರೈತರು ಸಾತ್ಮಣಿಯಲ್ಲಿ ೨೧.೦೮.೭೯ರಂದು ಸಭೆ 
ಸೇರಿ ಅರಣ್ಯಭೂಮಿ ಸ್ವಾಧೀನಕ್ಕೆ ತೀರ್ಮಾನಿಸಿದರು. ೦೪.೦೬.೭೯ರಂದು ೧೭ ಹಳ್ಳಿಗಳ 
ಬೃಹತ್‌ ಸಭೆ ನಡೆಯಿತು. ಎನ್‌.ಕೆ. ಉಪಾಧ್ಯಾಯ, ಗೋವಾ ವಿಮೋಚನೆಯಲ್ಲಿ 
ಹೋರಾಡಿದ್ದ ಬಾಲಸಿಂಗ ಮಾಸ್ತರರು ಭಾಷಣ ಮಾಡಿದರು. ಪ್ರದರ್ಶನ ನಡೆಸುತ್ತಿದ್ದ 
೮,೦೦೦ ರೈತ ಕಾರ್ಮಿಕರ ಮೇಲೆ ಪೋಲೀಸರು ಅಶ್ರುವಾಯು ಪ್ರಯೋಗಿಸಿದಾಗ 
ಜನ ಸ್ವಲ್ಪ ದೂರ ಹೋಗಿ ಪ್ರದರ್ಶನ ಮಾಡಿದರು. ಪೋಲೀಸರು ಈ ಸಂದರ್ಭದಲ್ಲಿ 
ಗೋಲಿಬಾರು ಮಾಡಿದಾಗ ಮಾರುತಿ ಗಣೇಶಪ್ಪ ಪವಾರ್‌ ಎಂಬವರು ಸ್ಥಳದಲ್ಲೇ 


ರೈತ ಚಳವಳಿಗಳು / ೧೫ 


ಸತ್ತರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಲ್ಲಿ 
ಪ್ರತಿಭಟನೆಗಳು ವ್ಯಕ್ತವಾದವು. 


೧೯೭೯ರಲ್ಲಿ ತಾತಗುಣಿ ಎಸ್ಟೇಟ್‌ ಕೃಷಿ ಕಾರ್ಮಿಕರ ಹೋರಾಟವು ಭಿನ್ನ 
ಬಗೆಯದಾಗಿತ್ತು. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿನ ೮೦೦ ಏಕರೆ ತಾತಗುಣಿ ಎಸ್ಟೇಟು 
೧೯೩೦-೫೦ರ ದಶಕದಲ್ಲಿ ಚಲನಚಿತ್ರನಟಿಯಾಗಿದ್ದ ದೇವಿಕಾರಾಣಿ ರೋರಿಚ್‌ಗೆ 
ಸೇರಿದ್ದಾಗಿತ್ತು. ಕನಿಷ್ಟ ಕೂಲಿ, ಹೆರಿಗೆ ಭತ್ಯೆ ಕೇಳಿದ ಕೂಲಿಕಾರರನ್ನು ಹಾಗೂ ಕೃಷಿ 
ಕಾರ್ಮಿಕರ ಕಾರ್ಯದರ್ಶಿ ಜಗನ್ನಾಥ್‌ ಅವರನ್ನೂ ಸೇರಿದಂತೆ ೬೮ ಜನರನ್ನು ಪೋಲೀಸರು 
ಬಂಧಿಸಿದರು. ಹರಿಜನರ ಉದ್ದಾರದ ಬಗ್ಗೆ ಸಿನೆಮಾ ಮಾಡಿದ್ದ ದೇವಿಕಾರಾಣಿಯ 
ನಿಜಜೀವನದ ಪಾತ್ರ ಪ್ರಶ್ನಾರ್ಹವಾಗಿತ್ತು. ಪರಿಣಾಮವಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು 
ಧರಣಿ, ವಿಧಾನಸೌಧದ ಎದುರು ೬ ತಿಂಗಳ ಧರಣಿ ನಡೆಯಿತು. ೬೫ ಜನ ಸೇರಿ ಅಲ್ಲಿ 
ಉಪವಾಸ ಸತ್ಯಾಗ್ರಹ ಮಾಡಿದರು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಕೃಷಿಕಾರ್ಮಿಕರ 
ಬೇಡಿಕೆಗಳಿಗೆ ಬೆಂಬಲ ವ್ಯಕ್ತವಾಗುತ್ತಿದ್ದ ಸಂದರ್ಭದಲ್ಲಿ ಸರಕಾರ ಸಮಸ್ಯೆಯನ್ನು 
ನ್ಯಾಯಾಲಯಕ್ಕೆ ಹಸ್ತಾಂತರಿಸಿತು. 

೧೯೮೦ರ ಸುಮಾರಿಗೆ ರಾಯಚೂರು ಬಳಿ ಉಷ್ಣ ವಿದ್ಯುತ್‌ ಕೇಂದ್ರವನ್ನು ೫ 
ಲಕ್ಷ ಉದ್ಭಾಟನಾ ಖರ್ಚು ಮಾಡಿ ಪ್ರಾರಂಭಿಸಲಾಗಿತ್ತು. ರೈತರ ೩ ಸಾವಿರ ಏಕರೆ 
ಭೂಮಿಯನ್ನು ಇದಕ್ಕಾಗಿ ವಶಪಡಿಸಿಕೊಂಡಿದ್ದರೂ ಬೆಳೆ ಪರಿಹಾರವಾಗಲಿ, ಭೂಮಿ 
ಬೆಲೆಯಾಗಲಿ ಕೊಟ್ಟಿರಲಿಲ್ಲ. ರೈತರು ರಾಷ್ಟ್ರಪತಿಗೆ ಮನವಿ ಕೂಡಲು ಹೋದಾಗ ಅವರಿಗೆ 
ಭೇಟಿ ನಿರಾಕರಿಸಲಾಯಿತು. ಗ್‌ ರೈತ ಸಂಘದ ಪರವಾಗಿ ರೈತರು ರಾಷ್ಟ್ರಪತಿಗಳು 
ಉದ್ಭಾಟಿಸುವ ಸಮಾರಂಭವನ್ನು ಬಹಿಷ್ಕರಿಸಿದರು. ಚಂದ್ರಶೇಖರ ಬಾಳೆ, ಪುರುಷೋತ್ತಮ 
ಕಲಾಲಬಂಡಿ, ಶಾಮಸುಂದರ್‌ ಅವರು ಪ್ರಾಂತ ರೈತ ಸಂಘದ ಪರವಾಗಿ ಹಳ್ಳಿಹಳ್ಳಿಗಳಿಗೆ 
ಹೋಗಿ ರೈತರನ್ನು ಸಂಘಟಿಸಿದರು. ಈ ಜಿಲ್ಲೆಯ ನಾಲ್ಕು ತಾಲೂಕುಗಳಿಗೆ ತುಂಗಭದ್ರಾ 
ನೀರಾವರಿ ಸೌಕರ್ಯವಿದ್ದರೂ ಮಧ್ಯಮ ಮತ್ತು ಸಣ್ಣ ರೈತರಿಗೆ ಆದಾಯ ತೆರಿಗೆ, ಲೆವಿ, 
ನೀರುಕಂದಾಯ, ಭೂಕಂದಾಯಗಳ ಭಾರ ಜಾಸ್ತಿಯಾಗಿ ಭೂಮಿ ಕಳೆದುಕೊಂಡು 
ಕೃಷಿಕೂಲಿಗಾರರಾದರು. ಈ ಸಮಸ್ಯೆಗಳ ಆಧಾರದಲ್ಲಿ ಸಂಘಟನೆಯು ವ್ಯಾಪಕವಾಗಿ 
ಬೆಳೆಯಿತು ಎಂದು ರೈತ ಸಂಘ ಕ ಪಟ್ಟಿದೆ. 


೧೯೮೧ರ ವೇಳೆಯಲ್ಲಿ ಹೊಸಕೋಟೆಯ ನಾಗನಾಯಕನ ಕೋಟೆಯಲ್ಲಿ ಕೃಷಿಕೂಲಿ 
ಮಾಡಿ ಬದಕುತ್ತಿದ್ದ ದಲಿತರು ರೈತಸಂಘದ ಬೆಂಬಲದಿಂದ ಬಂಜರು ಭೂಮಿಯನ್ನು 
ಉತ್ತು ಬೆಳೆದರು. ಮುಂದಿನ ವರುಷ ಉಳಲು ಹೋದಾಗ ದಲಿತ ರೈತರ ಮೇಲೆ 
ಊರಿನ ಪ್ರಬಲರು ಹಲ್ಲೆ ಮಾಡಿ ಓಡಿಸಿಬಿಟ್ಟರು. ಪೋಲೀಸರಿಗೆ ದೂರಿತ್ತರೂ ಪ್ರಯೋಜನ 
ವಾಗಲಿಲ್ಲ. ಪರಿಣಾಮವಾಗಿ ೧೯೮೨ನೇ ಜೂನ್‌ ೨೬ ರಂದು ಪ್ರತಿಭಟನಾ 
ಮೆರವಣಿಗೆಯನ್ನು ನಡೆಸಲಾಯಿತು. ಹರಿಜನರು ಮತ್ತು ಊರಿನ ಇತರ ಜಾತಿಯ 
ಬಡಜನರಲ್ಲಿ ಜಾತೀಯತೆ ಹುಟ್ಟಿ ಹಾಕಲು ಭೂಮಾಲೀಕರು ಮಾಡಿದ ಪ್ರಯತ್ನವನ್ನು 
ರೈತ ಸಂಘವು ವಿಫಲಗೊಳಿಸಿತು. ಹೀಗಾಗಿ ದಲಿತರಿಗೆ ಭೂಮಿಯು ದಕ್ಕಿತು. 


೧೬ / ರೈತ ಚಳವಳಿಗಳು 


೧೯೮೦ರ ಮಲಪ್ರಭ ರೈತ ಹೋರಾಟವು ರಾಜ್ಯದ ರೈತ ಚಳುವಳಿಯ ಒಂದು 
ಮೈಲುಗಲ್ಲು, ಕರ್ನಾಟಕ ಪ್ರಾಂತ ರೈತ ಸಂಘದ ವಿ. ಎನ್‌. ಹಳಕಟ್ಟೆ, ಕಪ್ಪಣ್ಣವರ್‌, 
ಯಾದಗಲ್‌ ಹೊಸಕೇರಿಯವರ ನೇತೃತ್ವದಲ್ಲಿ ರೈತರು ಒಂದಾಗಿ ಅನ್ಯಾಯವಾಗಿ ಹಾಕಿದ್ದ 
ಜಲ-ನೀರಾವರಿ ತೆರಿಗೆಯ ವಿರುದ್ಧ ಪ್ರತಿಭಟಿಸಿದರು. ನಂತರದ ದಿನಗಳಲ್ಲಿ ಚಳವಳಿಯು 
ಕಮ್ಯೂನಿಷ್ಟರ ಕೈ ತಪ್ಪಿ ಶ್ರೀಮಂತ ರೈತರ ಕೈಗೆ ಬರುವುದು (ಈ ಕೃತಿಯ ಮುಂದಿನ 
ಭಾಗದಲ್ಲಿ [ಅಧ್ಯಾಯ-೩] ವಿವರವಾಗಿ ಚರ್ಚಿಸಲಾಗಿದೆ). 

೧೯೮೧ರಲ್ಲಿ ಗಂಗಾವತಿ ಮತ್ತು ಬಳ್ಳಾರಿಯಲ್ಲಿ ನಡೆದ ದಲಿತ ರೈತರ ಹೋರಾಟ 
ಗಮನಾರ್ಹವಾದುದು. ಗಂಗಾವತಿಯ ಹಿರೇಜಂಕಲ್‌ ಮತ್ತು ಕನಕಗಿರಿಯ ಹರಿಜನರು 
೩೦ ವರ್ಷಗಳಿಂದ ಭೂಮಿ ಉತ್ತಿದ್ದರೂ ಸರಕಾರವು ಪಟ್ಟೆಯನ್ನು ಕೊಟ್ಟಿರಲಿಲ್ಲ. ಈ 
ಭೂಮಿ ಮೇಲೆ ಊರ ಜಮೀನ್ದಾರರ ಕಣ್ಣು ಬಿದ್ದಿದ್ದರಿಂದ ಪೋಲೀಸರು ಈ ದಲಿತ 
ರೈತರನ್ನು ಆ ಭೂಮಿಯಿಂದ ಹೊರಗಟ್ಟಿದರು. ೦೫.೮.೧೯೮೧ ರಿಂದ ೧೮ ದಿನ 
ಸತತವಾಗಿ ರೈತ ಸಂಘದ ನೇತೃತ್ವದಲ್ಲಿ ನ್ಯಾಯಕ್ಕಾಗಿ ಸತ್ಯಾಗ್ರಹ ನಡೆಯಿತು. 
ಪರಿಣಾಮವಾಗಿ, ಸರ್ವೆ ಕಾರ್ಯ ನಡೆದು ಎಲ್ಲರಿಗೂ ಪಟ್ಟೆ ದೊರಕಿತು. 

ಬಳ್ಳಾರಿಯ ವಿವಿಧೆಡೆಯ ಹಿಂದುಳಿದ ಗಿರಿಜನ ಪ್ರದೇಶದ ತಾಂಡಾಗಳ 
ಲಂಬಾಣಿಗರು ಭೂಮಿಯಿಲ್ಲದೆ, ಯಾವ ಸಂಘಟನೆಯೂ ಇಲ್ಲದೆ ಇದ್ದರು. ಈ 
ಸಂದರ್ಭದಲ್ಲಿ ರೈತ ಸಂಘದ ವೆಂಕಟೇಶ್‌, ಹಳಕಟ್ಟೆ, ಪರಶುರಾಂ ಇಲ್ಲಿ ಸಂಘಟನೆ 
ಮಾಡಿದರು. ೧೯-೯-೧೯೮೩ ರಂದು ಕೋಮಾರ್ನಹಳ್ಳಿ ತಾಂಡಾದಲ್ಲಿ ಭೂ 
ಆಕ್ರಮಣವಾದಾಗ ೧೦೦ ಜನರ ಬಂಧನವಾಯಿತು. ಹೂವಿನ ಹಡಗಲಿಗೆ ತಂಡಗಳಲ್ಲಿ 
ಬಂದ ಲಂಬಾಣಿಗಳು ತಾಲೂಕು ಕಚೇರಿ ಎದುರು ಪ್ರದರ್ಶನಕ್ಕಿಳಿದರು. ತಾ. ೦೩-೬-೮೩ 
ರಂದು ೬೦ ಕಿ.ಮೀ. ಉದ್ದದ ಕಾಲು ನಡಿಗೆ ಜಾತಾದಲ್ಲಿ ೪೦೦ ರೈತರು ಹರಪನಹಳ್ಳಿಯಲ್ಲಿ 
ಪ್ರದರ್ಶನ ನಡೆಸಿದರು. ಈ ರೀತಿಯ ಪ್ರತಿಭಟನೆಯ ಮೂಲಕ ರೈತ ಸಂಘಟನೆಯು 
ಈ ಭಾಗಗಳಲ್ಲಿ ವ್ಯಾಪಕವಾಗಿ ಬೆಳೆಯಿತು ಎನ್ನಲಾಗಿದೆ. 

೧೯೮೪ರ ಜೂನ್‌ ೧೧ ರಂದು ಪ್ರಾಂತ ರೈತಸಂಘವು ರಾಜ್ಯಾದ್ಯಾಂತ ಪಿಕೆಟಿಂಗ್‌ 
ಮಾಡಿತು. ಅಕ್ರಮ ಸಾಗುವಳಿ ಮಾಡಿದವರಿಗೆ ಭೂಮಿ ಸಕ್ರಮಗೊಳಿಸುವುದು, 
ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಟ ಕೂಲಿ ಜಾರಿ, ಬಂಜರು ಭೂಮಿ ವಿತರಣೆ, ಅರಣ್ಯ 
ಭೂಮಿ ಬಿಡುಗಡೆ, ಸಾಲ ತೀರುವಳಿ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯಾದ್ಯಾಂತ 
೨೫,೦೦೦ ಕ್ಕೂ ಹೆಚ್ಚು ಜನರು ಪೋಲೀಸರಿಂದ ಬಂಧನಕ್ಕೊಳಗಾದರು. ಬೆಂಗಳೂರಿನಲ್ಲಿ 
ಎನ್‌. ಎಲ್‌. ಸೂರಿ ಬಂಧನಕ್ಕೊಳಗಾದವರಲ್ಲಿ ಪ್ರಮುಖರು. 


೧೯೮೬ರ ಸೆಪ್ಟೆಂಬರ್‌ ೨೯ರಂದು ಕೇಂದ್ರ ಹಾಗೂ ರಾಜ್ಯ ಸರಕಾರಗಳ ರೈತ 
ವಿರೋಧಿ ನೀತಿಯನ್ನು ೫೦,೦೦೦ಕ್ಕೂ ಹೆಚ್ಚಿನ ರೈತರು ವಿಧಾನಸೌಧ ಚಲೋ ಕಾರ್ಯಕ್ರಮ 
ನಡೆಸಿ ಪ್ರದರ್ಶನ ನಡೆಸಿದರು. ಸಿ.ಐ.ಟಿ.ಯು.ಗೆ ಸೇರಿದ ಕಾರ್ಮಿಕರು ರೈತರಿಗೆ ಆಹಾರದ 
ಪೂರೈಕೆ ಮಾಡಿದರು. ಕಬ್ಬನ್‌ ಪಾರ್ಕ್‌ನಲ್ಲಿ ನಡೆದ ಭಾರೀ ಸಭೆಯಲ್ಲಿ ಕಾರ್ಮಿಕ ನಾಯಕ ' 
ಎಸ್‌. ಸೂರ್ಯನಾರಾಯಣರಾವ್‌, ರೈತ ನಾಯಕರಾದ ಚಂದ್ರಶೇಖರ ವಾಳೆ, ಪಿ. 
ರಾಮಚಂದ್ರರಾವ್‌, ಶಾಸಕ ವೆಂಕಟರಾಮಯ್ಯ ಭಾಷಣ ಮಾಡಿದರು. 


ರೈತ ಚಳವಳಿಗಳು /೧ 


ಪ್ರಸಕ್ತ ನೋಟ 


ಸುಮಾರು ಮೂರು-ನಾಲ್ಕು ದಶಕಗಳ ಕಾಲ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ 
ರೈತರನ್ನು ಸಂಘಟಿಸಿ ಚಳುವಳಿ ಮಾಡುತ್ತಿದ್ದ ಕರ್ನಾಟಕ ಪ್ರಾಂತ ರೈತ ಸಂಘದ 
ಚಟುವಟಿಕೆಗಳು ೧೯೮೦-೯೦ರ ದಶಕದಲ್ಲಿ ಕುಂಠಿತಗೊಂಡಿರುವುದನ್ನು ನಾವು 
ನೋಡಬಹುದು. ಈ ಹಿನ್ನಡೆಗೆ ನಾಲ್ಕು ಮುಖ್ಯ ಕಾರಣಗಳನ್ನು ನೀಡಬಹುದು. 
ಒಂದನೆಯದಾಗಿ, ಕರ್ನಾಟಕದ ಜೀಜಿ Bp ಬಂದ ಮೇಲೆ ಸಂಘಟನೆಯ 
ಮುಖ್ಯ ಬೇಡಿಕೆ ಈಡೇರಿದಂತಾಯಿತು; ಎರಡನೆಯದಾಗಿ, ಈ ಸಂಘಟನೆಯು ಗೇಣಿ 
ಸಮಸ್ಯೆ ಪ್ರಬಲವಾಗಿರುವಲ್ಲಿ ಮಾತ್ರ ಅಸ್ತಿತ್ವದಲ್ಲಿ ಇದ್ದದ್ದು; ಮೂರನೆಯದಾಗಿ, 
ಮಾರ್ಕ್ಸ್‌ವಾದಿ ಹಿನ್ನೆಲೆಯ ಸಂಘಟನೆಯಾದ ಪ್ರಾಂತೀಯ ರೈತ ಸಂಘವು ಹೆಚ್ಚಾಗಿ 
ಕಾರ್ಮಿಕರ ಮತ್ತು ಕೈಗಾರಿಕೆಗಳ ಸಮಸ್ಯೆಗಳಿಗೆ ಒತ್ತುಕೊಟ್ಟಿರುವುದರಿಂದ ರೈತಾಪಿ ವರ್ಗದಲ್ಲಿ 
ಈ ಸಂಘಟನೆ ಬಲಹೀನವಾಯಿತು; ನಾಲ್ಕನೆಯದಾಗಿ ಸದಸ್ಯತ್ವವನ್ನು ಹೆಚ್ಚು ಮಾಡಲು 
ದೃಢವಾದ ರಾಜಕೀಯ ಸಂಕಲ್ಪದ ಕೊರತೆಯಿರುವುದು (ಅಸ್ಸಾದಿ-೧೯೯೭). 

ಇಷ್ಟೆಲ್ಲಾ ಹಿನ್ನಡೆಯಿದ್ದರೂ, ಕರ್ನಾಟಕ ಪ್ರಾಂತ ರೈತ ಸಂಘದ ಧ್ವನಿ ಅಲ್ಲೊಮ್ಮೆ 
ಇಲ್ಲೊಮ್ಮೆ ೧೯೯ ೦ರ ದಶಕದಲ್ಲಿ ಕೇಳಿರುವುದು ಸುಳ್ಳೇನಲ್ಲ, ಭಾರತ ಕಮ್ಯುನಿಷ್ಟ್‌ ಪಕ್ಷ 
(ಮಾರ್ಕ್ಸ್‌ವಾದಿ)ದ ರಾಜ್ಯ ಸಮಿತಿಯ ವರದಿಯೊಂದರ ಪ್ರಕಾರ ೧೯೯೪-೯೫ರ 
ಸುಮಾರಿಗೆ ಹಾನಗಲ್ಲು-ಬ್ಯಾಡಗಿಯಲ್ಲಿ ಭೂ ಆಕ್ರಮಣ ಮಾಡುವುದರಲ್ಲಿ ಸಂಘವು 
ಯಶಸ್ಸು ಪಡೆಯಿತು. ಈ ಸಂದರ್ಭದಲ್ಲಿ ಒಬ್ಬ ಕೂಲಿ ಕಾರ್ಮಿಕನ ಕೊಲೆಯಾದದ್ದನ್ನು 
ವರದಿ ತಿಳಿಸುತ್ತದೆ. ಈ ಪ್ರದೇಶಗಳ ೧೩ ಗ್ರಾಮಗಳಲ್ಲಿ ೧೫೦ ೦ಕ್ಕೂ ಹೆಚ್ಚಿನ ಎಕರೆಗಳನ್ನು 
ಭೂ ಆಕ್ರಮಣ ಮಾಡಲಾಗಿದೆ (ಸಿ.ಪಿ.ಐ(ಎಂ)ನ ಕರಡು ವರದಿ - ೧೯೯೫). ಈ 
ಪಕ್ಷದ ಇನ್ನೊಂದು ವರದಿಯ ಪ್ರಕಾರ ೧೯೯೬ರ ನಂತರ ಈ ಭಾಗದಲ್ಲಿ ೬೦೦ 
ಜನಕ್ಕೂ ಹೆಚ್ಚು ರೈತರು ಜೈಲು ವಾಸ ಅನುಭವಿಸಿದ್ದಾರೆ. ಇದರಲ್ಲಿ ೧೦೦ ಜನ 
ಮಹಿಳೆಯರಿದ್ದಾರೆ. ೧೯೯೭ರಲ್ಲಿ ಪುನಃ ಈ ಕೃಷಿ ಕೂಲಿಕಾರರು ತಹಶೀಲ್ದಾರರ ಮುಂದೆ 
ಸಾವಿರಾರು ಸಂಖ್ಯೆಯಲ್ಲಿ ಕುಳಿತು ತಾವು ಕೃಷಿ ಮಾಡುತ್ತಿರುವ ಭೂಮಿಯ ಹಕ್ಕು ಪತ್ರಗಳನ್ನು 
ಕೊಡಬೇಕೆಂದು ಒತ್ತಾಯಿಸಿದರು. ಈ ಹೋರಾಟಗಳಿಗೆ ಧಾರವಾಡದ ಕಾರ್ಮಿಕ 
ಸಂಘಟನೆಗಳು, ಎಲ್‌.ಐ.ಸಿ. ನೌಕರರೂ ಗಣನೀಯ ಪ್ರಯಾಣದಲ್ಲಿ ಬೆಂಬಲ. 
ನೀಡಿರುವುದು ಗಮನಾರ್ಹವಾಗಿದೆ (ಸಿ.ಪಿ.ಐ.(ಎಂ) ಕರಡು ವರದಿ - ೧೯೯೮). 

೧೯೯೮ರಲ್ಲಿ ಈ ಸಂಘಟನೆಯು “ಬಾಗೂರು-ನವಿಲೆ''ಯ ರೈತ ಚಳುವಳಿ 
ಮೂಲಕ ರಾಜ್ಯದ ಗಮನ ಸೆಳೆಯಿತು. ಬಾಗೂರು-ನವಿಲೆ ರೈತ ಸತ್ಯಾಗ್ರಹಕ್ಕೆ ಕಾರಣಗಳನ್ನು 
ಈ ರೀತಿ ಕೊಡಬಹುದು: ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಹೇಮಾವತಿ ನದಿಗೆ ಆಣೆಕಟ್ಟು 
ಕಟ್ಟಿ ಅದರ ನೀರನ್ನು ಬಯಲು ಪ್ರದೇಶವಾದ ತುಮಕೂರು, ಮಂಡ್ಯ, ತಿಪಟೂರುಗಳಿಗೆ 
ನೀರುಣಿಸುವ ಯೋಜನೆ ೧೯೭೯ರಲ್ಲಿ ಪ್ರಾರಂಭವಾಯಿತು. ಗೊರೂರಿನಿಂದ 
ಚೆನ್ನರಾಯಪಟ್ಟಣ ತಾಲೂಕಿನ ಬಾಗೂರವರೆಗೆ ಬಂದ ಕಾಲುವೆ ಮುಂದೆ ಸಾಗಲು 
ಏರು ಪ್ರದೇಶದ ಎದುರಾದಾಗ ಅಲ್ಲಿಂದ ನೀರು ತೆಗೆದುಕೊಂಡು ಹೋಗಲು 
ಬಾಗೂರಿನಿಂದ ೧೦ ಕಿ.ಮಿ. ದೂರದ "`ನವಿಲೆಯವರೆಗೆ ಸುರಂಗವನ್ನು ತೋಡಲು 


೧೮ | ರೈತ ಚಳವಳಿಗಳು 


ತೀರ್ಮಾನಿಸಲಾಯಿತು. ಆಗ ಆ ಪ್ರದೇಶದ ರೈತರು ತಮೂರಿಗೂ ನದಿಯ ನೀರು 
ಸಿಗುತ್ತದೆ ಎಂದು ಸಂತಸಗೊಂಡಿದ್ದರು. ನೆಲದಲ್ಲಿ ೧೫೦ ರಿಂದ ೩೦೦ ಅಡಿಗಳ ಆಳದಲ್ಲಿ 
ತೋಡಲಾಗಿರುವ pe ಸುರಂಗವು ಎರಡು ಲಾರಿಗಳು ಎದುರು ಬದರು ಬಂದಲ್ಲಿ 
ಆರಾಮಾಗಿ ಸಾಗಿ ಹೋಗುವಷ್ಟು ಅಗಲ ಮತ್ತು ಎತ್ತರ ಹೊಂದಿದೆ. ಸುಮಾರು ೨೦ 
ವರ್ಷ ನಡೆದ ಈ ಕಾಮಗಾರಿ "೧೯೯೧ರಲ್ಲಿ “ಮುಗಿಯುವ ಹೊತ್ತಿಗೆ ರೈತರ ಕನಸು 
ನನಸಾಗುವ ಬದಲು ಈ ೧೦ ಕಿ.ಮೀ. ವ್ಯಾಪ್ತಿಯ ರೈತರ ಬದುಕಿನಲ್ಲಿ. ದುರಂತದ 
ಛಾಯೆ ಕವಿಯತೊಡಗಿತು ಎಂದು ಆಗಸ್ಟ್‌ ೧೯೯೮ರ "“ಜನವಿಮುಕ್ತಿ'' ಪತ್ರಿಕೆ 
ಅಭಿಪ್ರಾಯಪಟ್ಟಿದೆ. 

ಬಾಗೂರು-ನವಿಲೆ ನಡುವಿನ ೧೦ ಕಿ.ಮೀ. ಉದ್ದಕ್ಕೂ ಸಮೃದ್ಧ ತೆಂಗಿನ ತೋಟಗಳು 
ಇದ್ದು ಅತ್ಯಧಿಕ ತೇವಾಂಶವುಳ್ಳ ಕೊಬ್ಬರಿಗೆ ಈ ಪ್ರದೇಶ ಪ್ರಸಿದ್ಧಿಯಾಗಿತ್ತು. ಆದರೆ ಈ 
ಸುರಂಗ ಮುಗಿಯುತ್ತಾ ಬಂದಂತೆ ಗಗನ ಚುಂಬಿ ತೆಂಗಿನ ಮರಗಳು ಒಣಗಿ 
ಹೋಗಲಾರಂಭಿಸಿದವು. ವರ್ಷಕ್ಕೆ ಸರಾಸರಿ ೧೨೦ ಕಾಯಿ ಹಿಡಿಯುತ್ತಿದ್ದ ಮರಗಳಲ್ಲಿ 
೧೦ ಕಾಯಿ ಕೊಡುವುದೂ ಅಸಾಧ್ಯವಾಯಿತು. ಮೊದಮೊದಲು ತಮ್ಮ ಮರಗಳಿಗೆ 
ರೋಗ ತಗುಲಿರಬಹುದೆಂದು ಭಾವಿಸಿದ ರೈತರು ಔಷಧಿಯ ಮೊರೆಹೊಕ್ಕರು. ನಂತರ, 
ನೀರಿನ ಕೊರತೆಯಿರಬಹುದೆಂದು ಭಾವಿಸಿ ಬೋರ್‌ ತೋಡಿಸಿದರೆ ಅವೂ ಬತ್ತಿಹೋಗ 
ಲಾರಂಭಿಸಿದವು. ವಾಸ್ತವವಾಗಿ, ಆ ಪ್ರದೇಶದ ಅಂತರ್ಜಲವೆಲ್ಲಾ ಅಲ್ಲಿ ತೋಡಲಾಗಿರುವ 
ಸುರಂಗದಲ್ಲಿ ಬಸಿದು ಹೋಗುತ್ತಿತ್ತು. ಹೇಮಾವತಿ ನದಿಯ ನೀರಿನ ಜೊತೆಗೆ 
ಬಾಗೂರು-ನವಿಲೆ ನಡುವಿನ ಭೂಮಿಯ ಅಂತರ್ಜಲವೆಲ್ಲಾ ತುಮಕೂರಿನತ್ತ 
ಸಾಗಿಹೋಯಿತು. ಕ್ರಮೇಣ ಅಲ್ಲಿದ್ದ ೧೫ ಸಣ್ಣ, ದೊಡ್ಡ ಕೆರೆಗಳೂ, ಹಲವಾರು 
ಬಾವಿಗಳೂ ಬತ್ತಿ ಹೋದವು. ಗಿಡಗಳಿಗಿರಲಿ, ಕುಡಿಯಲೂ ನೀರಿಲ್ಲದೆ ರೈತರು 
ಪರದಾಡಬೇಕಾಯಿತು. ಇದರಿಂದ ಸಹಜವಾಗಿಯೇ ರೈತರು ಆತಂಕಗೊಂಡರು. 


ಬಾಗೂರು-ನವಿಲೆ ರೈತರು ಕಳೆದ ೧೦ ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ 
ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಜೆ. ಎಚ್‌. ಪಟೇಲ್‌ ಹಾಸನಕ್ಕೆ ಭೇಟಿ ನೀಡಿದರು. 
ಆಗ ಸಾವಿರಾರು ರೈತರು ಸೇರಿ ಇದಕ್ಕೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದಾಗ 
ಅದರ RAN ಸಮಿತಿಯೊಂದನ್ನು ರೂಪಿಸಲು ಒಪ್ಪಿಕೊಳ್ಳಲಾಯಿತು. ಈ ಸಮಿತಿಯ 
ವರದಿ ಹೀಗಿದೆ : “ಕಳೆದ ಹತ್ತು ವರ್ಷದ ಈ ಅವಧಿಯಲ್ಲಿ ೧೦ ಕಿ.ಮೀ. ಉದ್ದಕ್ಕೂ ೨ 
ಲಕ್ಷ ೧೮ ಸಾವಿರಕ್ಕೂ ಹೆಚ್ಚಿನ ತೆಂಗಿನ ಮರಗಳು ಫಸಲು ಕಳೆದುಕೊಂಡಿವೆ. ೨೪ 
ಹಳ್ಳಿಗಳು ನಷ್ಟ ಅನುಭವಿಸಿದೆ. ೨೫೭೫ ರೈತ ಕುಟುಂಬಗಳು ಸಂಕಷ್ಟಕ್ಕೀಡಾಗಿದೆ. ಸರಕಾರ 
ಸ್ಯ ಎಲ್ಲಾ ರೈತರಿಗೆ ಒಟ್ಟು ೨೫ ಕೋಟಿ ೬೧ ಲಕ್ಷ ರೂಪಾಯಿಗಳ ನಷ್ಟ ತುಂಬಿಕೊಡಬೇಕು. 
ಮಾವು- ಆಲಸುಗಳಿಗುೂ ಆದ ನಷ್ಟ ತುಂಬಿ ಕೊಡಬೇಕಲ್ಲದೆ, ರೈತರ ನೀರಾವರಿ ಮೂಲ 
ಬತ್ತಿಹೋಗಿರುವುದರಿಂದ ಹನಿ ನೀರಾವರಿ ಮೂಲಕ ವ್ಯವಸ್ಥೆ ಮಾಡಬೇಕು.'' ಆದರೆ 
ಎಲ್ಲಾ ವರದಿಗಳಂತೆ ಈ ವರದಿಯೂ ಸರಕಾರದ ಕಡತಗಳ ರಾಶಿಗೆ ಮತ್ತೊಂದು 
ಎಂಬಂತೆ ಸೇರ್ಪಡೆಯಾಯಿತು. ಈ ಸಮಿತಿಯ ವರದಿಯನ್ನು ಜಾರಿಗೊಳಿಸಬೇಕೆಂದು 
ಒತ್ತಾಯಿಸಿ ೧೯೯೮ರ ಮಾರ್ಚ್‌ ೧೩ ರಂದು ಐದು ಸಾವಿರ ರೈತರು ಬೆಂಗಳೂರಿಗೆ 
ಹೋಗಿ ಮುಖ ್ಯಮಂತ್ರಿ ಮನೆ ಎದುರು ಧರಣಿ ನಡೆಸಿ ಆಶ್ವಾಸನೆಯ ನಂತರ ಮರಳಿದರು. 


ರೈತ ಚಳವಳಿಗಳು /೧೯ 


ದರೆ, ಆಶ್ವಾಸನೆ ಆಶ್ವಾಸನೆಯಾಗಿಯೇ ಉಳಿಯಿತು. ಬಾಗೂರಿನಲ್ಲಿ ಶುರುವಾದ ಸುರಂಗದ 
ಪ್ರವೇಶದ್ದಾರಕ್ಕೆ ಮಣ್ಣು ತಂದು ಹಾಕಿ, ನೀರನ್ನು ಬಂದ್‌ ಮಾಡಿ, ಧರಣಿ ಕುಳಿತರು. 
ಅಲ್ಲೇ ಗುಡಿಸಲು ಹಾಕಿಕೊಂಡು ಅಡಿಗೆ ಊಟ ಮಾಡಲಾರಂಭಿಸಿದರು. ಅಲ್ಲದೆ, ಮೇ 
೫ಣ ರಂದು. ೨೦,೦೦೦ ರೈತರು ಬಾಗೂರಿನಿಂದ ನವಿಲೆಯವರೆಗೆ 20 ಕಿ.ಮೀ. 
ಉದ್ದದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದ್ದರು. ಜುಲೈ ೧೬ ರಂದು ಹಾಸನ 
ಬಂದ್‌ ಮಾಡಿ, ಅದನ್ನು ಯಶಸ್ವಿಯಾಗಿ ನಡೆಸಿದರು. ಅದಕ್ಕೂ ಸರಕಾರ ಜಗ್ಗದಿದ್ದಾಗ 
ರೈತರು ರಸ್ತೆತಡೆ ಚಳುವಳಿಯನ್ನು ಜುಲೈ ೨೦ ರಂದು (es ಆದರೆ ರೈತರ 
ಇ ಹೋರಾಟವನ್ನು ಸರಕಾರ pe ದಮನಮಾಡಿತು. ಪೋಲೀಸರು 3 
ಪ್ರಹಾರ ಮಾಡಿದರು. ಸರಕಾರದ ಬೇಜವಾಬ್ದಾರಿಯಿಂದ ಮೊದಲೇ ರೊಚ್ಚಿಗೆದ್ದ ರೈತರು 
ಪೋಲೀಸ್‌ ಜೀಪ್‌ ಹಾಗೂ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸೊಂದಕ್ಕೆ ಬೆಂಕಿ ಇಟ್ಟರು. 
ಪರಿಣಾಮವಾಗಿ, ಪೋಲೀಸರ ಆಕ್ರೊ €ಶ ನಿರಪರಾಧಿ ರೈತರ ಮೇಲೂ ಜಾ 
ವೃದ್ಧರು- ಮಕ್ಕಳೆನ್ನದೆ ಎಲ್ಲರ ಮೇಲೂ ದೈಹಿಕವಾಗಿ ಪೋಲೀಸರು ಹಲ್ಲೆ ನಡೆಸಿದರು. 
(ನವಿಮುಕಿ” (ಆಗಸ್ಟ್‌ ೧೯೯೮)ರ 'ಪ್ರಕಾರ «.... ಗಂಡಸರಿಲ್ಲದ ಮನೆಯಲ್ಲಿ 
ಮಹಿಳೆಯರನ್ನು ಅವಾಚ್ಯವಾಗಿ ಬಯ್ದು ಅವಮಾನ ಸ ಮನೆಯಲ್ಲಾ ಜಾಲಾಡಿ 
ಬಟ್ಟೆ ಬರೆಗಳನ್ನು ಹರಿದು ಹಾಕಿ ತಮ್ಮ ಬರ್ಬರತೆಯನ್ನು ಪ್ರದರ್ಶಿಸಿದ್ದಾರೆ. ಅಂಗಡಿ 
ಮುಗಟ್ಟುಗಳನ್ನು ಲೂಟಿ ಮಾಡಿ ಅಲ್ಲಿದ್ದ ವಸ್ತುಗಳನ್ನೆಲ್ಲಾ ಚೆಲ್ಲಾಡಿದ್ದಾರೆ. ಇಷ್ಟು 
Bs ವಯಸಿಗೆ ಬಂದ ಹಳ್ಳಿಯ ಮೂವರು ಹುಡುಗಿಯರ ಮೇಲೆ « ಅತ್ಯಾ ೫ 
ನಡೆಸಿದ್ದಾರೆ. ಇದುವರೆಗೆ ಆ ಹುಡುಗಿಯರ ಸುಳಿವೂ ಸಿಕ್ಕಿಲ್ಲ. ; ಪೋಲೀಸರ ಈ 
ರುದ್ರವತಾಂಡವದಿಂದ ಕಂಗೆಟ್ಟ ಮುಗ್ಧ ರೈತರು ದೌರ್ಜನ್ಯ ಬಂಗ ಪಾರಾಗಲು ದೂರದ 
ಊರುಗಳಿಗೆ ಓಡಿಹೋಗಿದ್ದಾರೆ. 1 ಹೆಂಗಸರನ್ನು ಒಳಗೊಂಡಂತೆ ೧೦೩ ಜನರು ಈ 
ಕಾರಣಕ್ಕಾಗಿಯೇ ಜೈಲು ಅನುಭವಿಸಬೇಕಾಯಿತು. 
ಅನಿವಾರ್ಯ ಪರಿಸ್ಥಿತಿಯಿಂದ ಸ್ವಪ್ರೇರಿತವಾಗಿ ಶುರುವಾದ ಈ ಹೋರಾಟಕ್ಕೆ 

ಕಮ್ಯೂನಿಷ್ಟ್‌ ನ ಅಖಿಲ ಭಾರತ ಕಿಸಾನ್‌ ಸಭಾ (ಪ್ರಾಂತ ರೈತ ಸಂಘ) ನಾಯಕತ್ವ 
ನೀಡುತ್ತಿದೆ. “ದರೆ ಇದರ ಅಧ್ಯಕ್ಷ ಗೋಪಾಲ್‌ ಬನ್‌ ಉಪವಾಸ ಮಾಡಿ 
ಬೇಡಿಕೆಗಳ ಈಡೇರಿಕೆಯ ಸೂಚನೆಯಿಲ್ಲದಿದ್ದರೂ ಅದನ್ನು ಕೈ ಬಿಟ್ಟಿದ್ದಾರೆಂಬ 
ಆಪಾದನೆಯೂ ಇದೆ. ರೈತರ ಮೇಲೆ ನಡೆದ ದೌರ್ಜನ್ಯವನ್ನು ಖಂಡಿಸಲು ಯಾವ 
ರಾಜಕೀಯ ಪಕ್ಷಗಳು ಜಾ ಬರುತ್ತಿಲ್ಲವೆನ್ನುವುದು ಪ್ರಜಾಪ್ರಭುತ್ವವನ್ನು ಲೇವಡಿ 
ಮಾಡಿದಂತೆ ಎಂದು ಭಾವಿಸ ಸಬೇಕಾಗುತ್ತಿದೆ. 

ಇಷ್ಟೆಲ್ಲಾ ನೋವುಗಳ ಮಧ್ಯೆ ತು ತುಮಕೂರು ನಾಲೆಗೆ ನೀರು ಬಿಡಬೇಕೆಂದು 
'ಮಕೂರು ರೈತರು ಹೋರಾಟ ಆರಂಭಿಸಿದ್ದಾರೆ. ಈ ರೈತರು ಬಾಗೂರು-ನವಿಲೆ ರೈತರಿಗೆ 
ಪರಿಹಾರ ನೀಡಬೇಕೆನ್ನುವುದನ್ನು ಕಡೆಗಣಿಸಿ ತಮ್ಮ ಸಮಸ್ಯ ಯನ್ನು ಮಾತ್ರ ಮುಂದಿಟ್ಟಿದ್ದಾರೆ. 
ಸದ್ಯಕ್ಕಂತು ಸಮಸ್ಯೆ ಸಮಸ್ಯೆ ಯಾಗಿಯೇ ಉಳಿದಿದೆ. ಎಂದು ಹೇಳದೆ ವಿಧಿಯಿಲ್ಲ 
(ಜನವಿಮುಕ್ತಿ ಆ ೧೯೯೮. 

ಈ ಘಟನೆಯನ್ನು ಪ್ರಾಂತ್ಯ ಮಟ್ಟದ ಅಥವಾ ರಾಷ್ಟ್ರಮಟ್ಟದ ವಿಚಾರವನ್ನಾಗಿ 
ಮಾಡಿ ಚರ್ಚಿಸಲು ಅಖಿಲ -ಭಾರತ ಮಟ್ಟದಲ್ಲಿ ರೈತ- ಕಾರ್ಮಿಕ ಸಂಘಟನೆಯನ್ನು 
ಹೊಂದಿರುವ ಪ್ರಾಂತ ರೈತ ಸಂಘ।ಕಿಸಾನ್‌ ಸಭಾಸಿಸಿ.ಪಿ.ಐ(ಎಂ) ವಿಫಲವಾಗಿದೆ. 


a ಈ 
೨೦ | ರೈತ ಚಳವಳಿಗಳು 


ಫಾರರ್ಸ್‌ ಫೆಡರೇಶನ್‌ ಆಫ್‌ ಇಂಡಿಯಾ ಮತ್ತು ರೈತ ಹೋರಾಟ 


ಕರ್ನಾಟಕ ಪ್ರಾಂತ ರೈತ ಸಂಘಕ್ಕಿಂತ ಭಿನ್ನ ರೀತಿಯಲ್ಲಿ ಬೇರೆ ಬೇರೆ ರೈತ 
ಸಂಘಟನೆಗಳು ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗಿ ಹೋರಾಟಗಳಲ್ಲಿ ಸಕ್ರಿಯ 
` ರಾಗಿದ್ದರು. ಕರ್ನಾಟಕದಲ್ಲಿ ) ನಡೆಯುತ್ತಿದ್ದ ಈ ಹೋರಾಟಗಳಿಗೆ ಅವುಗಳ ಅಖಿಲ ಭಾರತ 
ಮಟ್ಟದ ಸಂಘಟನೆಯ ಶಕ್ತಿಯೂ ಪೂರಕವಾಗಿತ್ತು. | 
ಕ ಚಳುವಳಿಗಿಂತ ಮೊದಲು ಹಾಗೂ ನಂತರ ಕೂಡ ಸಕ್ರಿಯವಾಗಿದ್ದ ' 
ರೈತ ಸಂಘಟನೆಗಳ ಪೈಕಿ “ಫಾರಲ್ಸ್‌ ಫೆಡರೇಶನ್‌ ಆಫ್‌ ಇಂಡಿಯಾ?” ಎನ್ನುವ ರೈತ" 
ಯು ಮುಖ್ಯ ವಾದುದು. ೧೯೮೦ರ ದಶಕದಲ್ಲಿ ಭಾನುಪ್ರತಾಪ ಸಿಂಗ್‌ ಅವರು 
ಅದರ ನೇತಾರರಾಗಿದ್ದರು. ಕರ್ನಾಟಕದಲ್ಲಿ ಭೀಮಣ್ಣ ಖಂಡ್ರೆ, ನಿವೃತ್ತ ಐ.ಎ.ಎಸ್‌. 
ಸ್ಯ ಕೆ. ಎನ್‌. ನಾಗರಕಟ್ಟಿ ಹಾಗೂ ವಾಣಿಜ್ಯ ಶಾಸ್ತ್ರದ ಪ್ರಾ ಪ್ರಾಧ್ಯಾಪಕರಾಗಿದ್ದ 
ಸಿ. ನರಸಿಂಹಪ್ಪ ಹಾಗೂ ಎಂ. ಎನ್‌. ನಾಗನೂರ್‌ ಅವರು ಎಫ್‌.ಎಫ್‌.ಐ.ನ್ನು 
ಪ್ರತಿನಿಧಿಸಿದ್ದರು. ಈ ಸಂಘಟನೆಯನ್ನು ಹಿರಿಯ ರೈತ ಹೋರಾಟಗಾರ ಎನ್‌. ಜಿ. 
ರಂಗಾ ಅವರು ಹುಟ್ಟುಹಾಕಿದ್ದರೆನ್ನುವುದು ಗಮನಾರ್ಹವಾಗಿದೆ. ನಂತರದ ದಿನಗಳಲ್ಲಿ 
ಚೌಧರಿ ಚರಣಸಿಂಗ ಮತ್ತು ಅವರ ಪಕ್ಷವಾದ ಲೋಕದಳ ಎಫ್‌.ಎಫ್‌.ಐ. ನೊಂದಿಗೆ 
ನಂಟು ಬೆಳೆಸಿಕೊಂಡಿತು. ಕರ್ನಾಟಕದ. ಮಟ್ಟಿಗೆ ಇದು ಕಬ್ಬು ಬೆಳೆಗಾರರು ಹಾಗೂ 
ಕಾಫಿ ಬೆಳೆಗಾರರ ಹಿತಾಸಕ್ತಿಯನ್ನು ಪ್ರತಿನಿಧಿಸಿದರೂ, ಉಳಿದ ಬೆಳೆಗಾರರಿಗೆ!ರೈತರಿಗೆ 
ಸಂಬಂಧಿಸಿದ ವಿಚಾರಗಳ "ಬಗ್ಗೆಯೂ ಚರ್ಚಿಸುತಿತ್ತು. ೧೯೭೮-೭೯ರ ವೇಳೆಯಲ್ಲಿ 
ಹೈಬ್ರಿಡ್‌ ಜೋಳ ಮತ್ತು ರಾಗಿಯನ್ನು ಕೊಂಡುಕೊಳ್ಳಲು ಕೇಂದ್ರಗಳನ್ನು ತೆರೆಯಬೇಕೆಂದು 
ಬತ್ತಾಯಿಸಿದ್ದನ್ನು ನಾಡಕರ್ಣಿಯವರು ಬರೆಯುತ್ತಾರೆ. 


೧೯೭೯ರ ಮಾರ್ಚ್‌ನಲ್ಲಿ ಮೂರುಲಕ್ಷ ರೈತರನ್ನು ಒಟ್ಟಿಗೆ ಸೇರಿಸಿ ಸರಕಾರದ 
ವ್ಯವಸಾಯ ನೀತಿಯ ವಿರುದ್ಧಚಳುವಳಿ ಮಾಡುವುದಾಗಿ ಎಫ್‌.ಎಫ್‌.ಐ. ಬೆದರಿಸಿತು. 
ಕೃಷಿ ಕಂದಾಯವನ್ನು ಕಡಿಮೆ ಮಾಡಬೇಕು ಹಾಗೂ ವಾಣಿಜ್ಯ ವಹಿವಾಟಿನ ವ್ಯತಿರಿಕ್ತ 
ಪರಿಣಾಮವು ರೈತರ ಮೇಲೆ ಬೀಳದಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಈ ರೈತ ಸಂಘವು 
ಸರಕಾರವನ್ನು ಆಗ್ರಹಿಸಿತು. ವಿದ್ಯುಚ್ಛಕ್ತಿ ದರವನ್ನು ಇಳಿಸಬೇಕು, ಮಾರುಕಟ್ಟೆ ಫೀಯನ್ನು 
ಕಡಿಮೆಮಾಡಬೇಕು ಹಾಗೂ ವ್ಯವಸಾಯೋತ್ಪನ್ನಗಳ ಮೇಲಿನ ಮಾರಾಟ ತೆರಿಗೆಯನ್ನು 
ರದ್ದು ಮಾಡಬೇಕು ಎಂದು ಕೂಡ ಸರಕಾರವನ್ನು ಎಫ್‌.ಎಫ್‌.ಐ. ಒತ್ತಾಯ ಮಾಡಿತು. 
೧೯೭೯ರ ಏಪ್ರಿಲ್‌ನಲ್ಲಿ ವ್ಯವಸಾಯದ ಮೇಲಿನ ವರಮಾನ ತೆರಿಗೆಯನ್ನು ಧದ್ದು 
ಮಾಡಬೇಕು, ವಿದ್ಯುಚ್ಛಕ್ತಿ ದರಗಳನ್ನು ಮತ್ತು ಗೊಬ್ಬರದ ಬೆಲೆಗಳನ್ನು ಇಳಿಸಬೇಕು. 
ಎಂಬ ಹೊಸ ಬೇಡಿಕೆಗಳನ್ನು ಸರಕಾರದ ಮುಂದೆ ಈ ರೈತ ಸಂಘಟನೆ ಇರಿಸಿತು. 
ಹೆಚ್ಚಾಗಿ ಕಾಫಿ ಪ್ಲಾಂಟರ್‌ಗಳು ಮತ್ತು ಕಬ್ಬು ಬೆಳೆಗಾರರನ್ನೇ "ಸದಸ್ಯರನ್ನಾಗಿ ಹೊಂದಿದ 
ಎಫ್‌.ಎಫ್‌.ಐ. ವ್ಯವಸಾಯದ ಮೇಲಿನ ವರಮಾನ ತೆರಿಗೆ ರದತಿಯಂಥ ವಿಚಾರಗಳ 
ಬಗ್ಗೆ ಹೆಚ್ಚು ಗಮನ ನೀಡಿದ್ದರಿಂದ ಜನಸಮುದಾಯದ ಜೊತೆಗೆ ಬೆರೆಯಲಾಗಲಿಲ್ಲ. 
ಹಾಗಾಗಿ ಇದು ಸಾಮಾನ್ಯ "ರೈತರನ್ನು ಪ್ರತಿನಿಧಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಕರ್ನಾಟಕದ 
ರೈತರಿಗೆ ಅದು ಸ ಸಾಧ್ಯವಾಗಿದ್ದು ಮಲಪ್ರಭಾ ರೈತ ಹೋರಾಟದಲ್ಲೇ ಎಂದು ಅಭಿಪ್ರಾಯ 
ಪಟಲಾಗಿದೆ (ನಾಡಕರ್ಣಿ - ೧೯೮೭). 3 p 
92 


೩. ಮಲಪ್ರಭಾ ರೈತರ ಚಳವಳಿ, ಕರ್ನಾಟಕ ರಾಜ್ಯ 
ರೈತಸಂಘದ ಉದಯ ಮತ್ತು ಚಳವಳಿಗಳ 
ಮಾದರಿಗಳು 


ಮುಖ್ಯವಾಗಿ ೧೯೮೦ರ ದಶಕದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿದ್ದ 
ಕರ್ನಾಟಕ ರಾಜ್ಯ ರೈತ ಸಂಘದ ಹುಟ್ಟಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಲಪ್ರಭಾ ರೈತ 
ಚಳುವಳಿ ಕಾರಣವಾಗಿದೆ. ಆದ್ದರಿಂದ ಕೃತಿಯ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಏಕೆ 
ಇಡೀ ಭಾರತದ ವಿಚಾರವಂತರ ಗಮನ ಸೆಳೆದ ಮಲಪ್ರಭಾ ಚಳುವಳಿಯ ಬಗ್ಗೆ ಕೆಲವು 
ವಿವರಗಳನ್ನು ಚರ್ಚಿಸಲಿದ್ದೇನೆ. 


ಬರಗಾಲ ಪೀಡಿತ ಪ್ರದೇಶಗಳಾದ ಸವದತ್ತಿ, ಹುಬ್ಬಳ್ಳಿ, ರೋಣ, ನರಗುಂದ, 
ನವಲಗುಂದ ಮತ್ತು ಬೈಲಹೊಂಗಲಗಳನ್ನು ಸಾಮಾನ್ಯವಾಗಿ ಮಲಪ್ರಭಾ ಪ್ರದೇಶಗಳೆಂದು 
ಗುರುತಿಸಲಾಗುತ್ತದೆ. ಈ ತಾಲೂಕುಗಳು ಧಾರವಾಡ, ಬೆಳಗಾಂ ಮತ್ತು ಬಿಜಾಪುರ 
ಜಿಲ್ಲೆಗಳಿಗೆ ಸೇರಿದ್ದವು. 

ಮಲಪ್ರಭಾ ರೈತರ ಚಳುವಳಿಯು ಮುಖ್ಯವಾಗಿ ಹೊಸದಾಗಿ ನಾಲೆ ಮಾಡಲಾದ 
ವೆಚ್ಚವನ್ನು “ಅಭಿವೃದ್ಧಿ ಕಂದಾಯ””ವನ್ನು (ಬೆಟರ್‌ಮೆಂಟ್‌ ಲೆವಿ) ನಾಲೆ ಚಾಲ್ತಿಗೆ ಬಂದ 
ಪರ್ಷದ ಹಿಂದಿನ ಅವಧಿಗೂ ವಿಸ್ತರಿಸಿದ ಸಂದರ್ಭದಲ್ಲಿ ಹೆಚ್ಚು ತೀವ್ರಗೊಂಡಿತು. 
೧೯೭೯-೮೦ರ ಅವಧಿಯಲ್ಲಿ ರೈತರ ಕಷ್ಟಗಳು ತಾವು ಬೆಳೆದ ಹತ್ತಿಗೆ ಸೂಕ್ತ ಬೆಲೆ 
ಸಿಗದೆ ಇದ್ದಾಗಲೇ ಪ್ರಾರಂಭವಾಗಿದ್ದವು. ಎಂ. ವಿ. ನಾಡಕರ್ಣಿಯವರು ಚರ್ಚಿಸಿದ 
ಹಾಗೆ ರೈತರಿಗೆ “ವರಲಕ್ಷಿ?' ಎನ್ನುವ ಹೆಚ್ಚುವರಿ ಬೆಳೆಯುವ (ಹೈಬ್ರಿಡ್‌) ಬೀಜವನ್ನು 
ಉಪಯೋಗಿಸಲು ೧೯೭೦ರ ದಶಕದಲ್ಲಿ ಪ್ರೋತ್ಸಾಹಿಸಲಾಯಿತು. ಈ ಕಾರಣಕ್ಕಾಗಿಯೇ 
ರೈತರು ದುಬಾರಿ ಬೆಲೆಯ ಗೊಬ್ಬರಗಳನ್ನು ಹಾಗೂ ಕೀಟನಾಶಕಗಳನ್ನೂ ಉಪಯೋಗಿಸ 
ಬೇಕಾಯಿತು. ಆರಂಭದಲ್ಲಿ ಈ ಹತ್ತಿಗೆ ಒಳ್ಳೆಯ ಬೆಲೆ ಬಂದಾಗ ಹೆಚ್ಚಿನ ರೈತರು “ವರಲಕ್ಷಿ? 
ಹತ್ತಿಯನ್ನೇ ಬೆಳೆಯಲಾರಂಭಿಸಿದರು. ಆದರೆ ದುರಂತ ಆರಂಭವಾದದ್ದೇ ಹತ್ತಿಯ ಬೆಲೆ 
ವಿಪರೀತವಾಗಿ ಕುಸಿಯಲು ಶುರುವಾದಾಗ. ೧೯೭೪-೭೫ರಲ್ಲಿ ಒಂದು ಕ್ವಿಂಟಾಲ್‌ 
ವರಲಕ್ಷ್ಮಿ ಹತ್ತಿಗೆ ರೂ. ೧,೦೦೦/- ಇದ್ದರೆ ೧೯೭೯-೮೦ಕ್ಕೆ ಅದು ರೂ. ೩೫೦೧ಕ್ಕೆ 
ಇಳಿಯಿತು. ಇದರಿಂದಾಗಿ ರೈತರ ಜಂಘಾ ಬಲವೇ ಉಡುಗಿ ಹೋಯಿತು. ರೈತರ 
ಚಳುವಳಿಯ ಹಿಂದಿನ ಆರ್ಥಿಕ ಸ್ವರೂಪ ಇದಾಗಿತ್ತು. 

ಮಲಪ್ರಭಾ ರೈತ ಚಳುವಳಿಯನ್ನು ತಳದಿಂದಲೇ ಸಂಘಟಿಸಿದವರಲ್ಲಿ ಪ್ರಮುಖ 
ರಾದವರಲ್ಲಿ ಶಿವಪ್ಪ ಮಹಾದೇವಪ್ಪ ಬಾಳೇಕಾಯಿಯವರದು ದೊಡ್ಡ ಹೆಸರು. ಇತ್ತೀಚೆಗೆ 


೨೨ ರೈತ ಚಳವಳಿಗಳು 


ನರಗುಂದದಲ್ಲಿ ಈ ಕೃತಿಯ ಲೇಖಕ ಭೇಟಿಯಾದಾಗ ಕೆಲವೊಂದು ಉಪಯುಕ್ತವಾದ 
ಮಾಹಿತಿಗಳನ್ನು ನೀಡಿದರು. ಸುಮಾರು ೧೯೭೩-೭೪ರಲ್ಲಿ ಮಲಪ್ರಭಾ ನಾಲೆಯ 
ನಿರ್ಮಾಣದ ಕೆಲಸ ಆರಂಭವಾಯಿತು. ಅದಕ್ಕಾದ ಸುಮಾರು ೨,೦೦೦ ಕೋಟಿ 
ರೂಪಾಯಿ ಖರ್ಚನ್ನು ಭರಿಸಲು “ಮಲಪ್ರಭಾ ಕಮಾಂಡ್‌ ಏರಿಯಾ''ದ ಮೇಲೆ ತೆರಿಗೆ 
ಹಾಕಲಾಯಿತು. ೩೦ ಹಳ್ಳಿಗಳ ಸುಮಾರು ೨ ಲಕ್ಷ ಎಕರೆ ಈ ವ್ಯಾಪ್ತಿಗೆ ಬಂದಿತು. 
೧೯೭೯-೮೦ರ ಹೊತ್ತಿಗೆ ಕೆಲಸವಿನ್ನೂ ಪೂರ್ತಿಯಾಗಿ ಮುಗಿದಿರಲಿಲ್ಲ. ಪರಿಸ್ಥಿತಿ 
ಹೀಗಿದ್ದರೂ, ಸರಕಾರ ರೈತರ ಮೇಲೆ ಹಿಂದಿನ ವರ್ಷಗಳದ್ದೂ ಸೇರಿದ್ದಂತೆ ಪ್ರಸಕ್ತ 
ವರ್ಷದ “ಅಭಿವೃದ್ಧಿ ಕಂದಾಯ'' (ಬೆಟರ್‌ಮೆಂಟ್‌ ಲೆವಿ) ಹಾಕಿದವು. ಇದರ ಪ್ರಕಾರ 
ರೈತನೊಬ್ಬ ೫೦೦ ರೂಪಾಯಿಗಳಿಂದ ೨,೦೦೦ ರೂಪಾಯಿಗಳವರೆಗೆ ಎಕರೆಯೊಂದಕ್ಕೆ 
ಕಂದಾಯ ಪಾವತಿ ಮಾಡಬೇಕಾಗಿತ್ತು. ಇಲ್ಲಿ ಇನ್ನೂ ಒಂದು ಆಶ್ಚರ್ಯ ಕಾದಿತ್ತು. ನಾಲೆಯ 
ನೀರನ್ನು ಉಪಯೋಗಿಸಿಕೊಂಡವರಿಗೂ ಅಥವಾ ಉಪಯೋಗಿಸಿಕೊಳ್ಳುವವರಿಗೂ, 
ಉಪಯೋಗಿಸದವರಿಗೂ ಭಿನ್ನ ಭೇದವಿಲ್ಲದೆ ಕಂದಾಯ ಹಾಕಲ್ಪಟ್ಟಿತು. ಮಲಪ್ರಭಾ 
ಪ್ರದೇಶದ ಪ್ರತಿಯೊಬ್ಬ ರೈತ ನೀರನ್ನು ಉಪಯೋಗಿಸಿಕೊಂಡರೂ ಅಥವಾ ಉಪಯೋಗಿಸಿ 
ಕೊಳ್ಳದಿದ್ದರೂ ಕಂದಾಯ ಕೊಡಬೇಕೆಂದು ಸರಕಾರ ತಾಕೀತು ಮಾಡಿತು. ನೀರನ್ನು 
ಬಳಸುವಂತವರಿಗೂ ನೀರಿನ ಪೂರೈಕೆ ಸರಿಯಾಗಿರಲಿಲ್ಲ. ಕೆಳಗಿನಿಂದ ಮೇಲಧಿಕಾರಿ 
ಯವರೆಗೆ ಲಂಚ ತಾಂಡವವಾಡುತಿತ್ತು ಎನ್ನಲಾಗಿದೆ. ರೈತರಿಗಂತೂ ನಿಜಕ್ಕೂ ದಿಗಿಲು 
ಬಡಿದಂತಾಯಿತು. 


ರೈತರು ಈ ಅನ್ಕಾಯವನ್ನು ಪ್ರತಿಭಟಿಸಲು ಆರಂಭಿಸಿದರು. ಎಸ್‌. ವಿ. ನೆಗಳೂರು, 
ವಿ. ಎಸ್‌. ಹುಯಿಲಗೋಳ, ಮುರುಗೋಡು, ಬಾಳೇಕಾಯಿ ಮೊದಲಾದ ರೈತರ 
ನೇತೃತ್ವದಲ್ಲಿ ನರಗುಂದದ ಗ್ರಾಮದೇವತೆಯಾದ ಉಲಚಮ್ಮನ ಗುಡಿಯಲ್ಲಿ ಕಾಯಿ 
ಒಡೆಯುವುದರ ಮೂಲಕ ಪ್ರತಿಭಟನೆ ಆರಂಭವಾಯಿತು. ಆ ಹೊತ್ತಿನಲ್ಲಿ ನೂರಾರು 
ರೈತರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಗಳು 
ನಡೆದವು. 


ಇದೇ ವೇಳೆಗೆ ರಾಜಶೇಖರಪ್ಪ ಹೊಸಕೇರಿ, ಬಾಳೇಕಾಯಿ ಮೊದಲಾದವರು 
ಮುಧೋಳದ ನ್ಯಾಯಾಲಯದಲ್ಲಿ ಅನ್ಕಾಯದ ವಿರುದ್ಧ ದಾವೆ ಹಾಕಿದರು. ಒಟ್ಟು 
ದಾವೆಗಳ ಸಂಖ್ಯೆ ೬. ಪ್ರತಿ ಎಕರೆಗೂ ೫೦೦ ರೂಪಾಯಿಯಿಂದ ೧,೦೦೦ ರೂಪಾಯಿ 
ಕಿಮತ್ರಿರುವ ಸಂದರ್ಭದಲ್ಲಿ ತಿಂಗಳೊಂದಕ್ಕೆ ೨,೦೦೦ ರೂಪಾಯಿಯನ್ನು “ಅಭಿವೃದ್ಧಿ 
ಕಂದಾಯ'' ಎಂದೂ, ೧೦ ರೂಪಾಯಿಯನ್ನು “ಉಸ್ತುವಾರಿ ಕಂದಾಯ''ವೆಂದೂ 
ಹಾಗೂ ೧೦ ರೂಪಾಯಿಯನ್ನು “ನೀರುಗಂದಾಯ” ಎಂದು ರೈತರ ಮೇಲೆ 
ಹೇರಿರುವುದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಯಿತು. ಮೈಸೂರು-ಮಂಡ್ಯ ಭಾಗದಲ್ಲಿ 
ಕನ್ನಂಬಾಡಿ ನಾಲೆಯಾದಾಗ ಅಥವಾ ಭಾಕ್ರಾನಾಂಗಲ್‌ ನಾಲೆಗಳು ಹರಿದು ಹೋದಾಗ 
ಅಲ್ಲಿನ ರೈತರ ಮೇಲೆ ಈ ಕಂದಾಯ ಇರಲಿಲ್ಲ. ಖ್ಯಾತ ವಕೀಲರಾದ ಮುಧೋಳದ. 
ಷಾ ಅವರು ಧಾರವಾಡದ ಪ್ರಿನ್ಸಿಪಲ್‌ ಸಿವಿಲ್‌ ಜಡ್‌ ನ್ಯಾಯಾಲಯದಲ್ಲಿ ವಾದಿಸಿದರು. 
ನ್ಯಾಯಾಲಯವು “ಲೆವಿ” (ಕಂದಾಯ)ಯನ್ನು ಹೇರುವುದು ತಪ್ಪೆಂದು ತೀರ್ಮಾನ 


ರೈತ ಚಳವಳಿಗಳು / ೨೩ 


ಕೊಟ್ಟಿತು. ಆದರೆ ವೈಯಕ್ತಿಕ ದಾವೆಗಳಾದ್ದರಿಂದ ದಾವೆಹಾಕಿದ ನಿರ್ದಿಷ್ಟ ವ್ಯಕ್ತಿಗಳನ್ನು 
ಮಾತ್ರ ಈ ಕಂದಾಯದಿಂದ ಹೊರತುಪಡಿಸಬಹುದೇ ವಿನಹ ಎಲ್ಲಾ ರೈತರಿಗೂ ಈ 
ತೀರ್ಮಾನ ಅನ್ವಯವಾಗುವುದಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯ ಪಟ್ಟಿತು. 


ಮುಖ್ಯಮಂತ್ರಿ ದೇವರಾಜ ಅರಸು ಈ ಭಾಗಕ್ಕೆ ೧೯೭೯ರಲ್ಲಿ ಭೇಟಿ ನೀಡಿದಾಗ 
“ನೆಲದ ಮೇಲೇ ಕಾಲುವೆ ಇರುವುದನ್ನು” ನೋಡಿದರು ಎಂದು ಬಾಳೇಕಾಯಿಯವರು 
ವಿವರಿಸುತ್ತಾರೆ (ಅಲ್ಲಿ ನೆಲ ಮಾತ್ರವಿತ್ತು; ಕಾಲುವೆ ಇರಲಿಲ್ಲ ಎನ್ನುವ ಅರ್ಥದಲ್ಲಿ. 
ಅಂದರೆ ದಾಖಲೆಯಲ್ಲಿ ನಾಲೆ ಇದೆ ಕೆಲವೆಡೆಯಲ್ಲಿ. ಆದರೆ, ವಾಸ್ತವವಾಗಿ ಅನೇಕ ಕಡೆ 
ಕಾಲುವೆಗಳೇ ಇರದಿರುವುದನ್ನು ಮುಖ್ಯಮಂತ್ರಿಗಳು ಸ್ವತಃ ವೀಕ್ಷಿಸಿದರು. ಕೃಷಿ ಮಂತ್ರಿ 
ರಂಗನಾಥ್‌ ಅವರು ಖುದ್ದಾಗಿ ನರಗುಂದ ನಾಲೆಗಳನ್ನು ಪರೀಕ್ಷಿಸಿದಾಗ ಸುಮಾರು ೧೦ 
ಕೋಟಿ ರೂಪಾಯಿ ಅವ್ಯವಹಾರವಾದ ಬಗ್ಗೆ ವರದಿ ಮಾಡಿದ್ದರು. ಆದರೆ, ಸರಕಾರ 
ಏನೊಂದೂ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ. 


ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜಶೇಖರಪ್ಪ ಹೊಸಕೇರಿಯನರ ನೇತೃತ್ವ ದಲ್ಲಿ 
೧೯೮೦ರಲ್ಲಿ “ನರಗುಂದ ತಾಲೂಕ ರೈತ ಹಾಗೂ ರೈತ ಕೂಲಿಕಾರರ ಸಂಘ'' ಅಸ್ತಿತ್ವಕ್ಕೆ 
ಬಂದಿತು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೊಸಕೇರಿಯವರೊಂದಿಗೆ ಜಗ 
ಪಾಟೀಲ ಅವರೂ ಜೊತೆಗೂಡಿದರು. ಆದರೆ ಹೋರಾಟ ಚುರುಕುಗೊಂಡಿದ್ದೇ 
“ಕರ್ನಾಟಕ ಪ್ರಾಂತ ರೈತ ಸಂಘ (ಕಿಸಾನ್‌ ಸಭಾ)”ವು ಲೋಕಸಭಾ ಚುನಾವಣೆಯ 
ನಂತರ ಈ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡಾಗ ಎನ್ನುವ ಅಭಿಪ್ರಾಯವಿದೆ. 
ಸಿ.ಪಿ.ಐ.(ಎಂ)ನ ರಾಜ್ಯ ಸಮಿತಿಯು ೧೯೭೯ರ ಸುಮಾರಿಗೆ ಈ ಭಾಗದ ರೈತರ ಬವಣೆಗಳ 
ಬಗ್ಗೆ ವರದಿ ಮಾಡಿ, ರೈತರ ಹೋರಾಟಕ್ಕೆ ಬೆಂಬಲ ನೀಡಿತು. ಕರ್ನಾಟಕ ಕಿಸಾನ್‌ 
ಹೊದ ಪ್ರಧಾನ ಕಾರ್ಯ ದರ್ಶಿಗಳಾಗಿದ್ದ ವಿ. ಎನ್‌. ಹಳಕಟ್ಟಿಯವರು ಈ ಹಿನ್ನೆಲೆಯಲ್ಲಿ 
ಆಗಲೇ ರೈತರನ್ನು ಮತ್ತು ಕೂಲಿಕಾರರನ್ನು ಸಂಘಟಿಸಿದ್ದರು. ಹೀಗಾಗಿ ಅವರು ೧೯೮೦ರಲ್ಲಿ 
ನೀರಾವರಿ ಪ್ರದೇಶ ರೈತ ಸಮನ್ವಯ ಸಮಿತಿ”ಯನ್ನು ಸ್ಥಾಪಿಸಿ ಚಳುವಳಿಗೆ 
ನೇರವಾಗಿ ಧುಮುಕಿದರು. 


ಇಷ್ಟೆಲ್ಲಾ ಬವಣೆಗಳಿದ್ದರೂ ಸ್ಥಳೀಯ ಶಾಸ ಸಕರು ಈ ಚಳುವಳಿಗೆ ಯಾವುದೇ 
ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ. ಪರವಾದ ಅಥವಾ ವಿರೋಧವಾದ ನಿಲುವುಗಳನ್ನು 
ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಎಂ. ವಿ. ನಾಡಕರ್ಣಿ ಬರೆಯುತ್ತಾರೆ. (ಎಂ. 
ವಿ. os -೧೯೮೭). ಬಾಳೇಕಾಯಿಯವರ ಪ್ರಕಾರ ರಾಷ್ಟ್ರದ ಯಾವುದೇ ಪತ್ರಿಕೆಗಳಲ್ಲಿ 
ಮಲಪ್ರಭಾ ರೈತರ ಸಮಸ್ಯೆಗಳ ಸುದ್ದಿಯೂ ಆಗಲಿಲ್ಲ. ಪರಿಣಾಮವಾಗಿ, ಪ್ರಜಾವಾಣಿ, 
ಸಂಯುಕ್ತ ಕಮನ ಮತ್ತು ಕನ್ನಡ ಪ ಪ್ರಭಾ ಪತ್ರಿಕೆಗಳನ್ನೂ ಸೇರಿದಂತೆ ಪತ್ರಿಕೆಗಳನ್ನು 
ಸುಡುವ ಕಾರ್ಯಕ್ರಮವನ್ನು ರೈತರು ಹಾಕಿಕೊಂಡರು. ಪರಿಣಾಮವಾಗಿ ರೈತರ ಬವಣೆಗಳು 
ಈ ಪತ್ರಿಕೆಗಳಲ್ಲಿ ಪ್ರಕಟವಾಗಲು ಸಾಧ್ಯವಾಯಿತು ಎಂದೆನ್ನಲಾಗಿದೆ. ಮ ಕಛೇರಿ 
ಎದುರು ರೈತರು ೨೦ ದಿವಸಗಳ ಸತ್ಯಾಗ್ರಹ ಮಾಡಿದರೂ ಏನೂ ಪ್ರಯೋಜನವಾಗಲಿಲ್ಲ. 
ಆಗ ರೈತರು ಅರೆಬೆತ್ತಲೆ ಮೆರವಣಿಗೆ ಮಾಡಿದರು. ಸರಕಾರ ಜಗ್ಗಲಿಲ್ಲ. ಮೃಗಶಿರ 


೨೪/ ರೈತ ಚಳವಳಿಗಳು 


ಮಳೆಯಲ್ಲಿ ಬನಿಯನ್‌ ಹಾಕಿಕೊಂಡು ಬಾರ್‌ ಕೋಲು ಹಿಡಿದು ಚಳುವಳಿ ಮಾಡಿದರು. 
ಆದರೂ ರೈತರಿಗೆ ಸೂಕ್ತ ಉತ್ತರ ನೀಡಲು ಸರಕಾರ ವಿಫಲವಾಯಿತು. 

ಈ ಮಧ್ಯೆ ರೈತರು ೧೯೮೦ರ ಏಪ್ರಿಲ್‌ನಲ್ಲಿ ಹೊಸದಾಗಿ ಆಯ್ಕೆಯಾಗಿದ್ದ 
ಮುಖ್ಯಮಂತ್ರಿ ಗುಂಡೂರಾವ್‌ ಅವರನ್ನು ಭೇಟಿಯಾಗಿ ಪರಿಹಾರಕ್ಕಾಗಿ ಒತ್ತಾಯಿಸಿದರು. 
ಈ ಸಂದರ್ಭದಲ್ಲಿ ರೈತರು ನೀರಾವರಿ ಕಾನೂನನ್ನು ವ್ಯವಸ್ಥಿತಗೊಳಿಸಲು, ಒಳ 
ಚರಂಡಿಗಳನ್ನು ದುರಸ್ತಿ ಮಾಡಲು, ಕಾಲುವೆ ಮಾಡುವ ಸಂದರ್ಭದಲ್ಲಿ ರೈತರಿಂದ 
ಕೊಂಡ ಭೂಮಿಗೆ ಸೂಕ್ತ ಪರಿಹಾರ, ಜೀವವಿಮೆ ಸೌಲಭ್ಯ, ಹತ್ತಿಗೆ ಕ್ವಿಂಟಲ್‌ವೊಂದಕ್ಕೆ 
ಕನಿಷ್ಠರೂ. ೫೦೦ ರಿಂದ ರೂ. ೮೦೦ ರೂಪಾಯಿ ಬೆಲೆ, ಮಧ್ಯವರ್ತಿಗಳ ನಿರ್ಮೂಲನ, 


ನೀರುಗಂದಾಯವನ್ನು ಇಳಿಸುವಂತೆ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದರು. ಆದರೆ," 


ಸರಕಾರ ರೈತರನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ರೆವಿನ್ಯೂ ಸಚಿವ ಬಂಗಾರಪ್ಪ 
ಅವರನ್ನೂ ಭೇಟಿಯಾಗಿ ಗೋಳನ್ನು ಹೇಳಿಕೊಂಡರೂ ಏನೂ ಪ್ರಯೋಜನವಾಗಲಿಲ್ಲ. 


ಇಂಥ ಸಂದರ್ಭದಲ್ಲಿ ಚಳುವಳಿ ಬಿರುಸಾಯಿತು. ಸರಕಾರಿ ಕಛೇರಿ ಎದುರು 
ಸರದಿ ಉಪವಾಸ ಶುರುಮಾಡಿದರು ರೈತರು. ೧೯೮೦ರ ಜೂನ್‌ ೩೦ ರಂದು 
ನರಗುಂದದಲ್ಲಿ ೧೦,೦೦೦ಕ್ಕೂ ಹೆಚ್ಚಿನ ರೈತರು ಒಟ್ಟು ಸೇರಿ ಬೃಹತ್‌ ಸಮಾವೇಶ 
ಮಾಡಿದರು. ರಾಜಶೇಖರ ಹೊಸ್ಕೇರಿಯವರು ಮತ್ತು ಅವರ ಸಂಗಡಿಗರು ಈ 
ಸಂದರ್ಭದಲ್ಲಿ ರೈತರನ್ನು ಉದ್ದೇಶಿಸಿ ಮಾತಾಡಿದರು. ಜುಲೈ ೨೧ ""ಬಂದ್‌'' 
ಸಂದರ್ಭದಲ್ಲೇ ಈ ೪ ವಾರದ ಚಳುವಳಿ ಮುಗಿಯುತ್ತಾ ಬಂದಿತು. ಜುಲೈ ೮ ರಂದು 
ಮುಖ್ಯಮಂತ್ರಿಗೆ ನೀಡಿದ್ದ ಮನವಿ ನೆನೆಗುದಿಗೆ ಬಿದ್ದಿದ್ದರಿಂದ ರೈತರು ಸಹನೆ 
ಕಳೆದುಕೊಂಡರು. ಪರಿಣಾಮವಾಗಿಯೇ, ನರಗುಂದ, ನವಲಗುಂದ, ಸವದತ್ತಿಯಲ್ಲಿ 
ಬಂದ್‌ ಕರೆ ಕೊಡಲಾಯಿತು. 


ಸಾವಿರಾರು ಜನರು ತಹಶೀಲ್ದಾರರ ಕಛೇರಿಯನ್ನು ಜುಲೈ ೨೧ರಂದು ಮುಚ್ಚಲು” 


ಒತ್ತಾಯಿಸುತ್ತಿದ್ದರೂ ತಹಶೀಲ್ದಾರ ರೈತರಿಗೆ ಕಿವಿಗೊಡಲಿಲ್ಲ. ಅವನ ಕಛೇರಿಗೆ ಹೋಗುವ 
ರಸ್ತೆಯಲೆಲ್ಲಾ ರೈತರು ಉದ್ದಕ್ಕೇ ಮಲಗಿ ಪ್ರತಿಭಟನೆ ವ್ಯಕ್ತಪಡಿಸುತ್ತಿದ್ದರೆ, ತಹಶೀಲ್ದಾರ 


ಅವರನ್ನೆಲ್ಲಾ ತನ್ನ ಬೂಟುಗಾಲಿನಿಂದ ತುಳಿದೇ ಕಛೇರಿಗೆ ಹೋಗಲು ಯತ್ನಿಸಿದನು. ಆಗ ' 


ಸಹನೆ ಕಳೆದುಕೊಂಡ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ರೈತರನ್ನು ಹೆದರಿಸಿ, ಚದುರಿಸಲು 


ಪೋಲೀಸ್‌ ಸಬ್‌ ಇನ್‌ಸ್ಪೆಕ್ಟರ್‌ ಒಬ್ಬ ಯದ್ವಾತದ್ವಾ ತನ್ನ ರಿವಾಲ್ವರ್‌ನಿಂದ ಗುಂಡು" 


ಹಾರಿಸಿದ. ಈರಪ್ಪ ಬಸಪ್ಪ ಕಡ್ಲಿಕೊಪ್ಪ ಎಂಬ ೨೪ ವರ್ಷದ ರೈತ ಸ್ಥಳದಲ್ಲೇ ಪೋಲೀಸನ 


ಗುಂಡಿಗೆ ಆಹುತಿಯಾದ. ಅದೇ ಸ್ಥಳದಲ್ಲಿ ರೊಚ್ಚಿಗೆದ್ದ ರೈತರು ಪೋಲೀಸ್‌ ಸಬ್‌ ' 
ಇನ್‌ ಸ್ಪೆಕ್ಟರನ ತಲೆಯನ್ನು ಕಲ್ಲಿನಿಂದ ಜಜ್ಜಿ ಸಾಯಿಸಿಬಿಟ್ಟರು. ರೈತರು ಕಛೇರಿ ಕಡತಗಳಿಗೆ," 


ಪೋಲೀಸ್‌ ಜೀಪ್‌ಗಳಿಗೆ, ವ್ಯಾನುಗಳಿಗೆ ಬೆಂಕಿ ಇಟ್ಟರು. ಇದೇ ಘಟನೆಯಲ್ಲಿ ಪೋಲೀಸ್‌ 
ಪೇದೆಯೊಬ್ಬನನ್ನೂ ರೈತರು ಕೊಂದುಬಿಟ್ಟರು. ಕೆಲವು ಕಿಡಿಗೇಡಿಗಳು ಪರಿಸ್ಥಿತಿಯ 
ದುರ್ಲಾಭವನ್ನು ಪಡೆದರು. ಬಾಳೇಕಾಯಿಯವರ ಪ್ರಕಾರ ತಹಶೀಲ್ದಾರ್‌ ಕಛೇರಿಯಲ್ಲಿ 
ಬೇರೆ ಬೇರೆ ಕಾರಣಗಳಿಂದಾಗಿ ವಶಪಡಿಸಿಕೊಳ್ಳಲಾದ ಸಾರಾಯಿಯನ್ನು ಕಿಡಿಗೇಡಿಗಳು 
ಮೂರು-ನಾಲ್ಕು ಘಂಟೆ ಕುಡಿದರು. ಈ ಸಂದರ್ಭದಲ್ಲೇ ೫೦ ಬ್ಯಾರೆಲ್‌ಗಳಿಗೆ ಬೆಂಕಿ 


| 


ರೈತ ಚಳವಳಿಗಳು / ೨೫ 


ಬಿದ್ದಿತು. ಜನರಿಗೆ “ಬೆಟರ್‌ಮೆಂಟ್‌ ಲೆವಿ ಆಫೀಸನ್ನು” ಸುಡುವುದೇ ಗುರಿಯಾಗಿತ್ತು. 
ದೂರವಾಣಿ ಇತ್ಯಾದಿ ಸಂಪರ್ಕಗಳನ್ನು ಕಡಿದು ಹಾಕಲಾಯಿತು. ಸಂಜೆಯ ವೇಳೆಗೆ 
ನರಗುಂದ - ನವಲಗುಂದಗಳಲ್ಲಿ ಕರ್ಫ್ಯೂ ವಿಧಿಸಲಾಯಿತು. 

ವಿದ್ವಾಂಸರು ಒಪ್ಪುವ ಹಾಗೆ ಈ ಎರಡು ಪಟ್ಟಣಗಳಲ್ಲಿ ಹಿಂಸಾತಕ್ರ ಘಟನೆಗಳು 
ಜರುಗಿರುವುದು ಆಕಸಿಕ. ಇದೊಂದು ಪೂರ್ವ ನಿಯೋಜಿತ ಯೋಜನೆ ಏನಲ್ಲ ಕೆಲವು 
ಕಿಡಿಗೇಡಿಗಳು ಪರಿಸ್ಥಿತಿಯ ದುರ್ಲಾಭ ಪಡೆದದ್ದು, ನಾಯಕರಿಗೆ ಸಮೂಹದ ಮೇಲೆ 
ಹತೋಟಿಯಿಲ್ಲದಿರುವುದು ಚಳವಳಿಯು ಹಿಂಸೆಗೆ ತಿರುಗಲು ಕಾರಣವಾಗಿದೆ. ಹಾಗೆಯೇ 
ದೂರದರ್ಶಿತ್ವ ಇಲ್ಲದ ತಹಶೀಲ್ದಾರ ಮತ್ತು ಪೋಲೀಸ್‌ ಸಬ್‌ ಇನ್‌ಸ್ಲೆಕ್ಟರ್‌ಗಳು 
ಪರಿಸ್ಥಿಯನ್ನು ನಿಭಾಯಿಸಲು ವಿಫಲರಾದದ್ದು ಮುಖ್ಯ ಕಾರಣವೆಂದು ಹೇಳಬಹುದು. 
ತಾ. ೨೧ ರಿಂದ ೨೯ ರವರೆಗೆ ಬಂದ್‌ಗಳನ್ನು ಮಾಡುವಾಗ ಸುಮಾರು ೨೦ ರೈತರು 
ಪೋಲೀಸ್‌ ಗೋಲಿಬಾರ್‌ನಿಂದ ಪ್ರಾಣ ಕಳೆದುಕೊಂಡರು. ರೈತರ ಸಮಸ್ಯೆಯ ಜೊತೆಗೆ 
“ಏರುತ್ತಿರುವ ಬೆಲೆಗಳ ವಿರುದ್ಧವೂ'' ಜನರ ಆಕ್ರೋಶವಿತ್ತೆಂದು ವರದಿಯಾಗಿದೆ. ಗದಗ 
ಮತ್ತು ಧಾರವಾಡ ಇದಕ್ಕೆ ಉದಾಹರಣೆಯಾಗಿದೆ. ಕೆಲವೇ ದಿನಗಳಲ್ಲಿ ಗದಗ-ಬೆಟಗೇರಿ, 
ಬಿಜಾಪುರ, ಕೊಪ್ಪಳ, ದಾವಣಗೆರೆ, ಚಿತ್ರದುರ್ಗ, ಅಂಕೋಲ, ಕುಮಟಾ, ಸಿರಸಿ ಮತ್ತು 
ರಾಯಚೂರುಗಳಲ್ಲೂ ಚಳುವಳಿ ಹರಡುತ್ತದೆ. ಏರುತ್ತಿರುವ ಬೆಲೆಗಳ ವಿರುದ್ಧ ಧ್ವನಿ 
ಎತ್ತುವುದರೊಂದಿಗೆ ಮಲಪ್ರಭಾ ರೈತರಿಗೆ ಉಳಿದ ರೈತರು ಬೆಂಬಲ ನೀಡಿರುವುದು 
ಕಾಣಬರುತ್ತದೆ. 


ರೈತರ ತೀವ್ರ ಪ್ರತಿಭಟನೆಗೆ ಕೊನೆಗೂ ಗುಂಡೂರಾವ್‌ ನೇತೃತ್ವದ ಸರಕಾರ 
ಮಣಿಯಬೇಕಾಯಿತು. ೧೯೮೦ರ ಜುಲೈ ೩೦ ರಂದು ಸರಕಾರ ೮೫ ಕೋಟಿ 
ರೂಪಾಯಿಗಳನ್ನು ಮಧ್ಯಂತರ ಸಗ್ಗ ನೀಡಲು ಒಪ್ಪಿತು. ಮುಂದಿನ ವರದಿ 
ಬರುವವರೆಗೆ ಅಭಿವೃದ್ಧಿ ಕಂದಾಯ (ಬೆಟರ್‌ಮೆಂಟ್‌ ಲೆವಿ) ಹಾಗೂ ನೀರು 
ಕಂದಾಯಗಳನ್ನು ತಾತ್ಕಾಲಿಕವಾಗಿ ಮನ್ನಾ ಮಾಡಬೇಕೆಂದು ಆದೇಶ ನೀಡಿತು. ಗೊಬ್ಬರಗಳ 
ಮೇಲಿನ ಮಾರಾಟ ತೆರಿಗೆಯನ್ನು ಶೇ. ೩ ರಿಂದ ಶೇ. ೨ ಕ್ಕ ಇಳಿಸಲಾಯಿತು. ಇದರೊಂದಿಗೆ 
ರೈತರ ಸಮಸ್ಯೆಗಳನ್ನು ಶೀಘ್ರವೇ ಪರಿಹಾರ ಮಾಡಲು ಇವರ ಸಮಿತಿಗಳ ನೇಮಕವಾಗಿ, 
ವರದಿಗಳೂ ರ! ರೆವಿನ್ಯೂ ಸಚಿವ ಬಂಗಾರಪ್ಪನವರ ಸಮಿತಿ ಬೆಳೆಗಳಿಗೆ 
ತ್ತಮ ಬೆಲೆ ನೀಡಲು ಶಿಫಾರಸ್ಸು ಮಾಡಿತು. ಎಸ್‌. ಆರ್‌. ಬೊಮ್ಮಾಯಿ ಅವರು 
ಪ್ಲೆಂಬರ್‌ ೧೯೮೦ ರಂದು ತನ್ನ ಸಮಿತಿಯ ವರದಿಯನ್ನು ಒಪ್ಪಿಸುತ್ತಾ ಬಾಕಿ ಪಾವತಿ 
Me ರೈತರಿಗೆ ಸಾಲ ನೀಡಬೇಕೆಂದು ಶಿಫಾರಸ್ಸು ಮಾಡಿತು. ಆದರೆ, 
ಬೊಮ್ಮಾಯಿ CAR ಸಂಪೂರ್ಣವಾಗಿ ಬೆಟರ್‌ಮೆಂಟ್‌ ಲೆವಿಯನ್ನು ರದ್ದು 
ಔಡಬೇಕಿಂದು ಶಿಫಾರಸ್ಸು ಮಾಡಲಿಲ್ಲ. ಆದರೆ ಈ ಎಲ್ಲಾ ವರದಿಗಳು ಅನುಷ್ಠಾನಕ್ಕೆ 
ಬರಲಿಲ್ಲ WE ವಿ. ನಾಡಕರ್ಣಿ-೧೯೮೭). 
ಪಿ.ಐ.(ಎಂ) ಪಕ್ಷದ ಕಿಸಾನ್‌ ಸಭಾ ಆರಂಭದಿಂದಲೂ ಬಂದ್‌ ಆಗುವವರೆಗೂ 
ತನ್ನನ್ನು ನಾ ತೊಡಗಿಸಿಕೊಂಡಿತು. ೨೦ ಜನ ರೈತರು ಪೋಲೀಸರ ಗುಂಡೇಟಿಗೆ 
ಬಲಿಯಾದ ಮಲಪ್ರಭಾ ರೈತ ಚಳವಳಿಯ ಸಮಿತಿಯಲ್ಲಿ ಮಾರ್ಕ್ಸ್‌ವಾದಿಗಳಿದ್ದರೂ, 


೨೬ / ರೈತ ಚಳವಳಿಗಳು 


ಚಳವಳಿಯು ರಾಜ್ಯ ದ ಇತರ ಕಡೆಗಳಿಗೆ ವಾ ಬ ಪಿಸುತ್ತಿದ್ದಂತೆಯೇ ಉಳಿದ ಚಳವಳಿಗಾರರು 
ಈ ಪಕ್ಷದ ಸದಸ್ಯರನ್ನು ಸಮಿತಿಯಿಂದ ಹೊರ ಹಾಕಿದರು; ಯಾಕೆಂದರೆ ಈ ಪ್ರದೇಶದಲ್ಲೆ 
ಚಳುವಳಿಯನ್ನು ತನ್ನಷ್ಟಕ್ಕೆ ತಾನು ಮುಂದುವರಿಸಿಕೊಂಡು ಹೋಗುವ ಚೈತನ್ಯ ಸಿ.ಪಿ.ಎಂ. 
ಇರಲಿಲ್ಲ. ಚಳವಳಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ ಯಾವ EAS ಪಕ್ಷಕ್ಕೂ 
ಇಲ್ಲಿ ಜನ ಬೆಂಬಲವಿರಲಿಲ್ಲ. ಆಶ್ಚರ್ಯ ಎನ್ನುವಂತೆ ಚಳವಳಿ ನಡೆದ ಕೆಲವೇ ತಿಂಗಳ 
ನಂತರ ಈ ಪ್ರದೇಶದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಆಳುವ ಪಕ್ಷ ಭಾರೀ 
ಬಹುಮತದಲ್ಲಿ ಗೆದ್ದಿತು (ಜಿ. ರಾಜಶೇಖರ್‌-೧೯೮೨). ಓಟಿನ ರಾಜಕಾರಣದಲ್ಲಿ ರೈತ 
ಶಕ್ತಿ ನಿರ್ಣಾಯಕವಾಗಲಿಲ್ಲ. 


ಕರ್ನಾಟಕ ರಾಜ್ಯ ರೈತಸಂಘದ ಉದಯ ಮತ್ತು ರೈತ ಚಳವಳಿ 

ಮಲಪ್ರಭಾ ರೈತರಿಗೆ ಸಿಕ್ಕ ಯಶಸ್ಸಿನಿಂದಾಗಿ ರಾಜ್ಯದ ಎಲ್ಲೆಡೆಯಲ್ಲಿಯೂ ರೈತ 
ಹೋರಾಟ ವಿಸ್ತಾರಗೊಳ್ಳುವ ಸೂಚನೆಗಳು ಕಂಡುಬಂದವು. ರೈತ ಸಮುದಾಯದ ಹೊಸ 
ಹೊಸ ಬೇಡಿಕೆಗಳು ರೈತರನ್ನು ಒಟ್ಟಿಗೆ ಕಲೆ ಹಾಕಲು ಸಾಧ್ಯವಾಯಿತು. ಬೆಳಗಾಂನ 
ಮಲಪ್ರಭಾ ನಾಲಾ ಪ್ರದೇಶದಲ್ಲಿದ್ದ ರೈತರು ತಮ್ಮಬೇಡಿಕೆಯನ್ನು ಆಲಕ್ಷ್ಯ ಮಾಡಿದ್ದಾರೆಂದು 
ಆರೋಪ ಮಾಡಲಾರಂಭಿಸಿದರು. ರೈತರು ಕಬ್ಬು ಬೆಳೆದ ಪ್ರದೇಶಗಳು ಬೃಹತ್‌ ನಿರಾವರಿಗೆ 
ಮಾಡಿಸಿದ್ದಲ್ಲ ಹಾಗೂ ಹಾಗೆ ಒಂದು ವೇಳ ಅಲ್ಲಿ ಕಬ್ಬು ಬೆಳೆದಿದ್ದರೆ ಅದು ಅಕ್ರಮವಾಗುತ್ತದೆ 
ಎಂದು ಸರಕಾರ ಆಜ್ಞೆಹೊರಡಿಸಿರುವುದನ್ನು ಮಲಪ್ರಭಾ ಪ್ರದೇಶದ ರೈತರು ಪ್ರತಿಭಟನೆ 
ಕೈಗೊಂಡರು. "“ಬೆಟರ್‌ಮೆಂಟ್‌ ಲೆವಿ''ಯ ಬಗ್ಗೆ ಕೂಡ ಅವರ ಆಕ್ಷೇಪಗಳಿದ್ದವು. ಇದನ್ನು 
ಅನುಷ್ಠಾನಗೊಳಿಸುವ ಸಂದರ್ಭದಲ್ಲಿ ಆದ ಅಕ್ರಮಗಳ ಬಗ್ಗೆ ಅವರು ಆಕ್ಷೇಪವೆತ್ತಿದರು. 
ಇದೇ ರೀತಿಯ ಪ್ರಶ್ನೆಗಳನ್ನು ಶಿವಮೊಗ್ಗ, ಮಂಡ್ಯ, ರಾಯಚೂರಿನ ತುಂಗಭದ್ರಾ ನಾಲಾ 
ಪ್ರದೇಶ, ಬಳ್ಳಾರಿ ಜಿಲ್ಲೆಗಳ ರೈತರು ಮಲಪ್ರಭಾ ರೈತರಿಂದ ಪ್ರಭಾವಗೊಂಡು 
ಸಂಘಟಿತರಾಗುವತ್ತ ಮುಂದೆ ಸಾಗಿದರು. ಹುಬ್ಬಳ್ಳಿ - ಧಾರವಾಡಗಳಲ್ಲಿನ ರೈತರು ತಮ 
ಭೂಮಿಯು ಕೈಗಾರಿಕಾ-ವಲಯದಲ್ಲಿರುವುದರಿಂದ ಹೆಚ್ಚು ಪರಿಹಾರ ಬೇಕೆಂದರು. ತಮ 
ಮಕ್ಕಳಿಗೆ ಉದ್ಯೋಗವಕಾಶಕ್ಕಾಗಿ ಕೂಡ ಒತ್ತಾಯಿಸಿದರು. ಸಿ.ಪಿ.ಐ.ನ ಶ್ರೀನಿವಾಸ ಗುಡಿ 
ಹಾಗೂ ಜನತಾ ಪಕ್ಷದ ಲಕ್ಷ್ಮೀಸಾಗರ್‌ ಅವರು ಬರಗಾಲ ಪೀಡಿತ ಪ್ರದೇಶಗಳಾದ 


ಗುಲ್ಬರ್ಗಾ, ಕೋಲಾರ: ಮೊದಲಾದೆಡೆ ಬರಗಾಲ ಪರಿಹಾರ ನಿಧಿಯಿಂದ ಹಣ ಕೊಡಿಸಲು 
ಪ್ರಯತ್ನಿಸಿದರು. 


೧೯೮೦ರ ಆಗಸ್ಟ್‌ ಹೊತ್ತಿಗೆ ಪಕ್ಷಭೇದ ಮರೆತು ಶಿವಮೊಗ್ಗ, ಬೆಳಗಾಂ, 
ಬಿಜಾಪುರ, ಬಳ್ಳಾರಿ, ಧಾರವಾಡಗಳಲ್ಲಿ ರೈತರು ಸಂಘಟಿತರಾಗಿದ್ದರು.. ಈ ಎಲ್ಲಾ 
ಪ್ರದೇಶಗಳ ರೈತ. ಮುಖಂಡರು “ಮಲಪ ಪ್ರಭಾ ರೈತರ ಸಮನ್ವಯ ಸಮಿತಿ” 
ಪಾಲ್ಗೊಂಡರು. ಆಗಸ್ಟ್‌ ೧೧ ರಂದು ಸೇರಿದ್ದ ಆ ಸಭೆಯಲ್ಲಿ ಎಲ್ಲಾ ರೈತರಿ 
ಸಂಬಂಧಿಸಿದ ಸಾಮಾನ. ಬೇಡಿಕೆಗಳನ್ನು ಪಟ್ಟಿ ಮಾಡಲಾಯಿತು ಮತ್ತು ್ರ ಸತ್ಯಾಗ್ರ 
ಪ್ರಕಟಗೊಳಿಸಲು ತೀರ್ಮಾನಿಸಲಾಯಿತು. ಮಲಪ್ರಭಾ ರೈತ ಚಳುವಳಿಯ ಹಿನ್ನೆಲೆ 
ಆರ್‌, ಜಿ, ಹೊಸ್ಕೇರಿ, ಏವ. ಎನ್‌. ಹಳಕಟ್ಟಿ, ಬಿ. ಹ ಯಾವಗಲ್‌ 
ಶಿವಮೊಗ್ಗದ ಕಬ್ಬು ಬೆಳೆಗಾರರ ಸಂಘದ ಪ್ರಧಾನ ಕಾರ [ದರ್ಶಿ ಎನ್‌. ಐ. ಸುಂದರೆ 


ತಕೋ ಯಿ ರ್ಟ್ಟ್ಯ್ಯರ್ಸ್‌್‌ 


ರೈತ ಚಳವಳಿಗಳು / ೨೭ 


ಶಿವಮೊಗ್ಗ ರೈತ ಸಂಘದ ಅಧ್ಯಕ್ಷ ಹೆಚ್‌. ಎಸ್‌. ರುದ್ರಪ್ಪ, ಬಳ್ಳಾರಿ ರೈತ ಸಂಘದ 
ಅಧ್ಯಕ್ಷ ಸಿ. ಎಂ. ರೇವಣಸಿದ್ದಯ್ಯ, ಬೆಳಗಾಂ ರೈತ ಸಂಘದ ಕುಂದರನಾಡ ಪಾಟೀಲ 
ಮೊದಲಾದವರು ಈ ಸಮಿತಿಯಲ್ಲಿದ್ದರು. ಈ ಸಮಿತಿ ೪೮ ದಿನಗಳವರೆಗೆ 


ಚಾಲ್ತಿಯಲ್ಲಿದ್ದಿತು. (ಎಂ. ವಿ. ನಾಡಕರ್ಣಿ - ೧೯೮೭). 


೧೯೮೦ರ ಸೆಪ್ಟೆಂಬರ್‌ ೧ ನೇ ತಾರೀಖಿನಂದು ಶಿವಮೊಗ್ಗ ಜಿಲ್ಲಾ ರೈತ ಸಂಘ 
ಸುಮಾರು ೨೫,೦೦೦ ರೈತರ ಸಮಾವೇಶ ಮಾಡಿತು. ತಮಿಳುನಾಡಿನ ಖ್ಯಾತ ರೈತ 
ಹೋರಾಟಗಾರ ನಾರಾಯಣ ಸ್ವಾಮಿ ರೈತರನ್ನುದ್ದೇಶಿಸಿ ಮಾತನ್ನಾಡುತ್ತಾ ಎಲ್ಲಾ ರೈತರೂ 
ಹಸಿರು ಶಾಲು ಮತ್ತು ಟೋಪಿಯನ್ನು ಬಳಸಬೇಕೆಂದು ಕರೆನೀಡಿದರು. ನಂತರದ ದಿನಗಳಲ್ಲಿ 
ಹಸಿರು-ಶಾಲು-ಟೋಪಿ ರೈತರ ಮಧ್ಯೆ ಬಹಳ ಪಾಪ್ಯುಲರ್‌ ಆಗಿರುವ ವಿಚಾರ ಬೇರೆ. 
ರೈತರು ೧೯೮೦ರ ಅಕ್ಟೋಬರ್‌ ೨ರಂದು ಶಿವಮೊಗ್ಗದಲ್ಲಿ ರಸ್ತೆ ಬಂದ್‌ ಮಾಡಿ ರೈತ 
ಹೋರಾಟದ ಚುರುಕು ಮುಟ್ಟಿಸಿದರು. ಭತ್ತ ವ್ಯಾಪಾರಿಗಳು ಎರಡು ದಿನಗಳ ಕಾಲ 
ವ್ಯಾಪಾರ ನಿಲ್ಲಿಸುವ, ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸುವ ಹಾಗೂ 
ವಿದ್ಯಾರ್ಥಿಗಳು ಬಿದಿಗಿಳಿಯುವ ಮೂಲಕ ರೈತ ಚಳುವಳಿಯನ್ನು ಬಲಿಷ್ಠಗೊಳಿಸಿದರು. 
ಸಹಜವಾಗಿಯೇ ಈ ಚಳುವಳಿ ವ್ಯಾಪಕವಾಗಿ ರಾಜ್ಯಾದ್ಯಾಂತ ಪ್ರಬಲವಾಗಿ ಬೆಳೆಯಲು 
ಪ್ರಾರಂಭವಾಯಿತು. ಚಿತ್ರದುರ್ಗ, ಹಾಸನ, ಬೆಳಗಾಂ, ಭದ್ರಾವತಿ, ಧಾರವಾಡ, 
ರಾಯಚೂರು ಮುಂತಾದ ಜಿಲ್ಲೆಗಳಿಂದ ಶಿವಮೊಗ್ಗ ರೈತ ಸಂಘಕ್ಕೆ ಬೆಂಬಲ ದೊರೆತವು. 
ತಮ್ಮ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒಂದಾಗಿ ಹೋರಾಡುವ ಇಂಗಿತವನ್ನು 
ಇವರೆಲ್ಲರೂ ವ್ಯಕ್ತಪಡಿಸಿದರು. ಹೀಗಾಗಿ, ಈ ಪರಿಸ್ಥಿತಿಯೇ ಶಿವಮೊಗ್ಗ ರೈತರು ನಾಯಕತ್ವ 
ತೆಗೆದುಕೊಳ್ಳಲು ಕಾರಣವಾಯಿತು. ಇದರಿಂದಾಗಿ ಶಿವಮೊಗ್ಗ ರೈತ ನಾಯಕರು ಮಲಪ್ರಭಾ 


_ರೈತರ ಸಮನ್ವಯ ಸಮಿತಿಯನ್ನು ಪಕ್ಕಕ್ಕಿರಿಸಿ, ನಾಯಕತ್ವವನ್ನು ಬಲಿಷ್ಟಗೊಳಿಸಿದರು. ಈ 


ಹಿನ್ನೆಲೆಯಲ್ಲಿ ೧೯೮೦ರ ಅಕ್ಟೋಬರ್‌ ೧೭ನೇ ತಾರೀಖು ಬಹಳ ಮುಖ್ಯವಾದ 
ದಿನವಾಗಿದೆ. ಆ ದಿನ ರಾಜ್ಯದ ವಿವಿಧ ಕಡೆಯಿಂದ ಬಂದಿದ್ದ ರೈತ ನಾಯಕರೆಲ್ಲಾ 
ಬೆಂಗಳೂರಿನಲ್ಲಿ ಒಟ್ಟಿಗೆ ಸೇರಿ ೧೯ ಮುಖ್ಯ ಬೇಡಿಕೆಗಳನ್ನು ಸರಕಾರದ ಮುಂದಿಟ್ಟರು. 
ಆ ದಿನವೇ “ಕರ್ನಾಟಕ ರಾಜ್ಯ ರೈತ ಸಂಘ''ದ ಸ್ಥಾಪನೆಯಾಯಿತು. ರೈತ ಸಂಘದ 
ಅನೇಕ ಬೇಡಿಕೆಗಳನ್ನು ಸರಕಾರ ಈಡೇರಿಸಲು ಒಪ್ಪಿಕೊಂಡಿತು. ಮತ್ತೆ ಕೆಲವು ಬೇಡಿಕೆಗಳನ್ನು 
ಪರಿಶೀಲಿಸುವುದಾಗಿ ತಿಳಿಸಿತು. ಅಸ್ಸಾದಿಯವರು ಅಭಿಪ್ರಾಯಪಡುವ ಹಾಗೆ ಸರಕಾರವು 
ಬೇಡಿಕೆಗಳನ್ನು ಈಡೇರಿಸಲು ಒಪ್ಪಿಕೊಂಡಿದ್ದರಿಂದ ರೈತ ಸಂಘದ ಚಳುವಳಿಯು ನ್ಯಾಯ 
ಸಮತಗೊಂಡಾಯಿತು ಅಸ್ಸಾದಿ - ೧೯೯೭). ಈ ೧೯ ಮುಖ್ಯ ಬೇಡಿಕೆಗಳೇ ರೈತ 
ಸಂಘದ ಬುನಾದಿಗೆ ಕಾರಣವಾದವು. ಅವುಗಳು ಹೀಗಿವೆ : 

೧. ಬೇರೆ ಬೇರೆ ಆರೋಪಗಳ ಮೇಲೆ ಬಂಧಿತರಾಗಿರುವ ರೈತರನ್ನು ಬೇಷರತ್ತಾಗಿ 
ಬಿಡುಗಡೆ ಮಾಡಬೇಕು ಹಾಗೂ ಅವರ ಮೇಲಿರುವ ಮೊಕದ್ದಮೆಗಳನ್ನು ವಾಪಸ್ಸು 
ಪಡೆಯಬೇಕು. 

೨. ಬ್ಯಾಂಕ್‌ ಹಾಗೂ ಸರಕಾರದಿಂದ ಪಡೆದ ಸಾಲಗಳನ್ನು ಮನ್ನಾ ಮಾಡಬೇಕು; 
ಶೇ. ೪ರ ಬಡ್ಡಿಯಂತೆ ರೈತರಿಗೆ ಸಾಲ ನೀಡುವ ವ್ಯವಸ್ಥೆಯಾಗಬೇಕು. 


೨೮ /ರೈತ ಚಳವಳಿಗಳು 


೩. 


0.3, 


೧೩. 


೧೪. 


೧೫. 


ಸಾಲ ಮರುಪಾವತಿ ಮಾಡಲು ವಿಫಲರಾದ ರೈತರ ಮುಟ್ಟುಗೋಲು ಹಾಕಿಕೊಂಡ 
ಆಸ್ತಿ-ಪಾಸ್ತಿಯನ್ನು ವಾಪಸ್ಸು ಮಾಡಬೇಕು. 


ಕೃಷಿಗಾಗುವ ವೆಚ್ಚವನ್ನು ಪರಿಗಣಿಸುವುದರ ಮೂಲಕ ಸಾಲದ ಮೊತ್ತವನ್ನು ಹೆಚ್ಚು 


ಮಾಡಬೇಕು. 


ಉತ್ಪನ್ನದ ಆಧಾರದ ಮೇಲೆ ಕಂದಾಯ ವಿಧಿಸಬೇಕು; “ಬೆಟರ್‌ಮೆಂಟ್‌ 
ಲೆವಿ''ಯನ್ನು ರದ್ದು ಮಾಡಬೇಕು; ೧೯೭೨-೭೩ರ ವೇಳೆಯಲ್ಲಿದ್ದ ಜಲ 


ಗಂದಾಯವನ್ನು ವಿಧಿಸಬೇಕು; ಕೃಷಿರಹಿತ ಭೂಮಿಯ ಮೇಲಿನ ಕಂದಾಯವನ್ನು 
ರದ್ದು ಮಾಡಬೇಕು; ಸಂಪಾದನೆಯಿಲ್ಲದ ರೈತರಿಗೆ ಕೃಷಿ ಕಂದಾಯವನ್ನು 


ವಿಧಿಸಬಾರದು. 
ಮಾನವ ಘಂಟೆಗಳ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಬೆಲೆಯನ್ನು 
ನಿಗದಿಪಡಿಸಬೇಕು. 


ಸರಕಾರ ಮಾನವನ ಸಮಯ ಮತ್ತು ಶ್ರಮದ ಆಧಾರದ ಮೇಲೆ ನಿಜಬೆಲೆಯನ್ನು 
ನಿಗದಿಮಾಡಬೇಕು. ಕಚ್ಚಾ ವಸ್ತುಗಳ ವೆಚ್ಚವೂ ಸೇರಿದಂತೆ, ಉತ್ಪಾದನಾ ವೆಚ್ಚದ 
ಒಂದುವರೆ ಪಟ್ಟು ಬೆಲೆಯು ಕೈಗಾರಿಕಾ ಉತ್ಪನ್ನಗಳಿಗೆ ಇರಬೇಕು. ರಾಸಾಯನಿಕ 
ಗೊಬ್ಬರಗಳ ಬೆಲೆಯು ೧೯೭೩ರ ಬೆಲೆಯನ್ನು ಮೀರಿರಕೂಡದು. 


ಕೃಷಿಯನ್ನು ಒಂದು ಕೈಗಾರಿಕೆ ಎಂದು ಪರಿಗಣಿಸಬೇಕು; ಹಾಗೂ ಕೈಗಾರಿಕೆಗಳಿಗೆ 
ನೀಡುವ ಎಲ್ಲಾ ಸವಲತ್ತುಗಳನ್ನು ಕೃಷಿಗೂ ವಿಸ್ತರಿಸಬೇಕು. 


ಎಲ್ಲಾ ಕೃಷಿಕರಿಗೆ ಹಾಗೂ ಕೃಷಿ ಕಾರ್ಮಿಕರಿಗೆ ನಿವೃತ್ತಿ ವೇತನ ನೀಡಬೇಕು. 


- ಕಾರ್ಮಿಕರಿಗೆ ನೀಡುವ ವೇತನಾ ಶ್ರೇಣಿಯನ್ನು ಕೃಷಿ ಕಾರ್ಮಿಕರಿಗೂ ಕೊಡಬೇಕು. 
- ಗೇಣಿದಾರ ಅನುಭವಿಸುತ್ತಿರುವ ಭೂಮಿಯ ಹಕ್ಕನ್ನು ಯಾವುದೇ ಬೆಲೆಯನ್ನು 


ಹೇರದೆ ಅವನ ಹೆಸರಿಗೆ ಪಟ್ಟೆಯನ್ನು ವಿರ್ಗ್ಣಯಸಟ: ಭೂಮಾಲೀಕನಿಗೆ 
ಪರಿಹಾರ ಭತ್ಯೆಯನ್ನು ಸರಕಾರ ಕೊಡಬೇಕು. 


ರೈತನು ಪ್ರೀಮಿಯಂ ಕಟ್ಟದಿದ್ದರೂ ಆತನಿಗೆ “ಕ್ರಾಪ್‌ ಇನ್ನುರೆನ್ಸ್‌'' ಕೊಡಬೇಕು. 


ಸರಕಾರದ ಸ್ವಾಮ್ಯದಲ್ಲಿರುವ ಭೂಮಿಯನ್ನು ರೈತರಿಗೆ ನೀಡಬೇಕು ಹಾಗೂ ರೈತರಿಗೆ 
ಆ ಭೂಮಿಯಲ್ಲಿ. ಕೃಷಿ ಮಾಡಲು ಸಹಾಯ. ಮಾಡಬೇಕು. ಕೃಷಿ ಕಾರ್ಮಿಕರಿಗೆ 


ಉಚಿತಮನೆ, ಶಿಕ್ಷಣ ಹಾಗೂ ವೈದ್ಯಕೀಯ ಸೌಲಭ್ಯ ನೀಡಬೇಕು. ಬಡವರಿಗಾಗಿ 
ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು. 


ಒಟ್ಟು ಆದಾಯದ ಶೇ. ೮೦ ರಷ್ಟು ಹಣವನ್ನು ಹಳ್ಳಿಗಳ ಅಭ್ಯುದಯಕ್ಕಾಗಿ ವೆಚ್ಚ 
ಮಾಡಬೇಕು. ¥ 


ಎಲ್ಲಾ ಶೈಕ್ಟಣಿಕ ಸಂಸ್ಥೆಗಳು ೫೦ ಸೀಟುಗಳನ್ನು ರೈತರ ಮಕ್ಕಳಿಗಾಗಿ 
ಮೀಸಲಾಗಿಡಬೇಕು. 


ರೈತ ಚಳವಳಿಗಳು / ೨೯ 


೧೬. ೧೯೭೯-೮೦ರ ಸಾಲಿನಲ್ಲಿ ಪರ್ಚೆಸ್‌ ಟ್ಯಾಕ್ಸ್‌ ಹಾಗೂ ಲೆವಿಟ್ಯಾಕ್ಸ್‌ ಅನ್ನು 


ಪಾವತಿ ಮಾಡಲಾಗುವುದಿಲ್ಲ. ಇನ್ನು ಮುಂದೆ ಈ ರೀತಿಯ ಕಂದಾಯಗಳನ್ನು 
ರದ್ದು ಮಾಡಬೇಕು. 


೧೭. ಅಲ್ಕುಮಿನಿಯಂ ಸು ವಿದ್ಯುತ್ತನ್ನು ್ನ ಪೂರೈಸುವ ಸಂದರ್ಭದಲ್ಲಿ ಒಂದು 
ಯೂನಿಟ್‌ಗೆ ೬೧/. ಸೆಯಂತೆ ತೆರಿಗೆ ವಿಧಿಸಿರುವುದನ್ನು ರೈತರಿಗೂ 
ಅನ್ವಯಿಸಬೇಕು. ಈ; ಸಾ ಕನಿಷ್ಠ ಮೊತ್ತದ ಬದಲು ಎಷ್ಟು ವಿದು ತನ್ನು 
ಬಳಸಲಾಗಿದೆಯೋ ಅಷ್ಟಕ್ಕೆ ಮಾತ್ರ ತೆರಿಗೆ ಹಾಕಬೇಕು. 


೧೮. ರೈತರು ವಿವಿಧೋದ್ದೇಶಗಳಿಗೆ ಬಳಸಲಾಗುವ ಟ್ರ್ಯಾಕ್ಟರ್‌ಗಳ ಮೇಲೆ ಯಾವ ರೀತಿಯ 
ಕಂದಾಯಗಳಾಗಲಿ ಅಥವಾ ತೆರಿಗೆಗಳಾಗಲಿ ಅಥವಾ ನಿರ್ಬಂಧಗಳಾಗಲಿ 
ಇರಕೂಡದು. 


೧೯. ಹಳ್ಳಿಗಳಲ್ಲಿರುವ ರಸ್ತೆಗಳನ್ನು ದುರಸ್ತಿಪಡಿಸಿ ಅವುಗಳನ್ನು ಪ್ರಯಾಣ ಮಾಡಲು 
ಬಳಸುವಂತಿರಬೇಕು. ಆರ್‌.ಎಂ.ಸಿ. ಮತ್ತು ಕಬ್ಬು ಕೃಷಿಯ ಮೇಲಿನ ಕಂದಾಯದ 
ಹಣವನ್ನು ರೈತರ ಅಭ್ಯುದಯಕ್ಕಾಗಿ ವಿನಿಯೋಗಿಸಬೇಕು. (ಅಸ್ಸಾದಿ -೧೯೯೭; 
ನಾಡಕರ್ಣಿ - ೧೯೮೭). 


ಗುಂಡೂರಾವ್‌ ಸರಕಾರ ಈ ೧೯ ಬೇಡಿಕೆಗಳಲ್ಲಿ ೧೨ ಬೇಡಿಕೆಗಳನ್ನು 
ಈಡೇರಿಸುವುದಾಗಿ ಘೋಷಿಸಿತು. ಸರಕಾರದ ಈ ಘೋಷಣೆ ಕರ್ನಾಟಕ ರಾಜ್ಯ ರೈತ 
ಸಂಘದ ವಿಜಯ ಎಂದೇ ಭಾವಿಸಲಾಗಿದೆ. 


ಕರ್ನಾಟಕ ಪ್ರಾಂತ ರೈತಸಂಘದ ಪುನರ್‌ ಸಂಘಟನೆ 
ಮತ್ತು ಕೆ.ಆರ್‌.ಆರ್‌.ಎಸ್‌.ಗೆ ಪ್ರತಿಕ್ರಿಯೆ 

ಕರ್ನಾಟಕ ರಾಜ್ಯ ರೈತಸಂಘವು ಒಂದು ಅರ್ಥದಲ್ಲಿ ಮಲಪ್ರಭಾ ರೈತರನ್ನು 
ಕಡೆಗಣಿಸಿಯೇ ಮುಂದೆ ಸಾಗಿತು. ಆದ್ದರಿಂದ ಮಲಪ್ರಭ ರೈತರು ತಮ್ಮದೇ ಆದ ಇನ್ನೊಂದು 
ಸಂಘಟನೆಯನ್ನು ಹುಟ್ಟು ಹಾಕಿದರು. ಎಡ ಮತ್ತು ಪ್ರಜಾಸತ್ತಾತಕ್ರ ಪಕ್ಷಗಳಾದ - ಕಾಂಗ್ರೆಸ್‌ 
(ಅರಸು), ಸಿ.ಪಿ.ಐ., ಸಿ.ಪಿ.ಎಂ ಮತ್ತು ಲೋಕದಳ ಪಕ್ಷಗಳು “ಪ್ರೋಗೆಸ್ಸಿವ್‌ ಡೆಮಾಕ್ರೆಟಿಕ್‌ 

ಟ್‌'' (ಪಿಡಿಎಫ್‌) ಎನ್ನುವ ಸಂಘಟನೆಯನ್ನು ರಾಜಕೀಯ ವಲಯಗಳಲ್ಲಿ 
ಹುಟ್ಟುಹಾಕಿದವು. ರೈತರಿಗೆ ಸಂಬಂಧಿಸಿದ ಹಾಗೆ ಕರ್ನಾಟಕ ಪ್ರಾಂತ ರೈತ ಸಂಘವನ್ನು 
ಸ್ಥಾಪನೆ ಮಾಡಿದರು. ಕಿಸಾನ್‌ ಸಭಾ ಮತ್ತು ಎಫ್‌.ಎಫ್‌.ಐ.ಗಳ ರಾಜ್ಯ ಶಾಖೆಗಳು 
ತಮ್ಮಐಡೆಂಟಿಯನ್ನು ಉಳಿಸಿಕೊಂಡೇ ಸಂಘದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡವು ಎಂದು 
ನಾಡಕರ್ಣಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಾಂತ ರೈತ ಸಂಘಟನೆ ಕರ್ನಾಟಕ ರಾಜ್ಯ 

ಸಂಘವನ್ನು “ಕುಲಕ್‌''ಗಳ ನೇತೃತ್ವದಲ್ಲಿನ ಸಂಘಟನೆ ಎಂದು ಕರೆದಿರುವುದು 
ಗಮನಾರ್ಹವಾಗಿದೆ. (ರಷ್ಯಾದ ಕ್ರಾಂತಿಯ ಸಂದರ್ಭದಲ್ಲಿ "“ಕುಲಕ್‌''ಗಳು “ಜಮೀನ್ದಾರ 
ರಾಗಿದ್ದರು'' ಮತ್ತು ಊಳಿಗಮಾನ್ಯ ವ್ಯವಸ್ಥೆಯ ಭಾಗವಾಗಿದ್ದರು). ಕಮ್ಯುನಿಷ್ಟ್‌ ಯರ 
ಹಳಕಟ್ಟಿಯವರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ (ಕೆಆರ್‌ಆರ್‌ಎಸ್‌) 


೩೦ / ರೈತ ಚಳವಳಿಗಳು 


ನಾಯಕರ ನಿಜವಾದ ಉದ್ದೇಶವನ್ನು ಬಯಲಿಗೆಳೆಯುವುದಾಗಿ ಘೋಷಿಸಿದರು. ಜನತಾ 
ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷಗಳು ಈ ರೈತರ ಬೇಡಿಕೆಗಳಿಗೆ ಬೆಂಬಲ ನೀಡಿದರೂ, 
ಒಕ್ಕೂಟದಿಂದ ದೂರವೇ ಉಳಿಯಿತು. ೧೯೮೦ರ ಡಿಸೆಂಬರ್‌ ೧೨ ರಂದು ಪಿಡಿಎಫ್‌ 
ನೇತೃತ್ತದಲ್ಲಿ ನಡೆದ ಸಮಾವೇಶದಲ್ಲಿ ೪೫,೦೦೦ ಜನ ರೈತರು ಮತ್ತು ಕಾರ್ಮಿಕರು 
ಭಾಗವಹಿಸಿದರು. ಈ ಸಂಘಟನೆ ಮುಖ್ಯವಾದ ೧೨ ಬೇಡಿಕೆಗಳನ್ನು ಮುಂದಿಟ್ಟುಕ್ಕೊಂಡು 
ನರಗುಂದದಿಂದ ಬೆಂಗಳೂರಿನವರೆಗೆ ಅಂದರೆ ೫೫೦ ಕಿ.ಮಿ. ವರೆಗೆ ಸುದೀರ್ಫ 
ಪಾದಯಾತ್ರೆಯನ್ನು “ಮಲಪ್ರಭಾ ಹುತಾತ್ಮರ ದೀವಟಿಗೆ'' ಯೊಂದಿಗೆ ೧೯೮೧ರ ಜನವರಿ 
೧೬ರಂದು ಆರಂಭಿಸಿತು. ೧೯೮೦ರ ಡಿಸೆಂಬರ್‌ನಲ್ಲಿ ಮಹಾರಾಷ್ಟ್ರದ ದಿಂಡಿಯಲ್ಲಿ 
ಎಡ ಮತ್ತು ಪ್ರಜಾಸತ್ವಾತಕ್ರ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಸುದೀರ್ಫ ಪಾದಯಾತ್ರೆ 
“ಯಶಸ್ಮಿಯಾಗಿದ್ದರಿಂದ”: ಸಹಜವಾಗಿಯೇ ಪಿ.ಡಿ.ಎಫ್‌.ನ ರೈತರಿಗೆ ಸ್ಫೂರ್ತಿಯಾಯಿತು. 
ಕೆ.ಆರ್‌. ಆರ್‌.ಎಸ್‌ನ ರುದ್ರಪ್ಪನವರು ಈ ಜಾಥಾವನ್ನು ಬಹಿಷ್ಕರಿಸಲು ಕರೆನೀಡಿದರು. 
ಏಕೆಂದರೆ ರಾಜಕೀಯ ಪಕ್ಷಗಳು ರೈತ ಚಳುವಳಿಯಲ್ಲಿ ಭಾಗವಹಿಸುವುದರಿಂದ ರೈತರ 
ಆಶಯಗಳಿಗೆ ಧಕ್ಕೆಯಾಗುತ್ತದೆ ಎಂದು ಕೆ.ಆರ್‌.ಆರ್‌.ಎಸ್‌. ಪ್ರಬಲವಾಗಿ ನಂಬಿತ್ತು. 


ಬೆಲೆಗೆ ಸಂಬಂಧಿಸಿದ ಕಾನೂನುಗಳ ಕುರಿತಂತೆ, ಪಿ.ಡಿ.ಎಫ್‌. ನಿಯಮಗಳನ್ನು 


ಮಾರ್ಪಾಡು ಮಾಡಬೇಕೆಂದಿತು. ಹಾಗೆಯೇ, ಕೆಳ ಹಾಗೂ ಮಧ್ಯಮ ವರ್ಗದ ರೈತರ 
“ಸಾಲ ಮನ್ನಾ” ಮಾತ್ರ ಮಾಡಬೇಕು; ವರ್ಷಕ್ಕೆ ಶೇ. ೬ ರಂತೆ ಕೃಷಿಕರಿಗೆ ಸಾಲ ನೀಡಬೇಕು; 
ಭೂಸುಧಾರಣಾ ಕಾನೂನು ಹೇಳುವಂತೆ ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ 
ಜಲಕಂದಾಯ ವಿಧಿಸಬೇಕೆ ವಿನಹ ಎಲ್ಲಾ ಭೂಮಿಯನ್ನು ಒಂದೇ ಎಂದು ಪರಿಗಣಿಸುವ 
ಮೂಲಕ ಅಲ್ಲ; ಕೃಷಿಕಾರ್ಮಿಕರಿಗೆ ರೂ. ೧೦ ಅನ್ನು ಕನಿಷ್ಠ ವೇತನವನ್ನಾಗಿ 


ನೀಡುವುದರೊಂದಿಗೆ, ಅವರು ಅನಧಿಕೃತವಾಗಿ ಭೂಮಿ ಇಟ್ಟುಕೊಂಡಿದ್ದರೆ ಅವುಗಳನ್ನು 
ಸಕ್ರಮಗೊಳಿಸಬೇಕು; ಭೂಹೀನರಿಗೆ ಭೂಮಿಯನ್ನು ವಿಸ್ತರಿಸಬೇಕು; ಒಂದು ಕುಟುಂಬದಲ್ಲಿ 


ಕನಿಷ್ಠ ಒಬ್ಬರಿಗೆ ಖಾಯಂ ಕೆಲಸವನ್ನು ನೀಡಬೇಕೆನ್ನುವುದು ಪಿ.ಡಿ.ಎಫ್‌.ನ ಮುಖ್ಯ 
ಬೇಡಿಕೆಗಳಾಗಿದ್ದವು. 


ಮೊದಲೇ ನಿರ್ಧರಿಸಿದಂತೆ “ಮಲಪ್ರಭಾ ಹುತಾತ್ಮರ ದೀವಟಿಗೆ'' ಯೊಂದಿಗೆ 
ನರಗುಂದದಿಂದ ಬೆಂಗಳೂರಿಗೆ ಪಿ.ಡಿ.ಎಫ್‌.ನ ಜಾಥಾ ಹೊರಟಿತು. ಕಾರ್ಮಿಕರು ಕೂಡ 
ಸಾವಿರಾರು ಸಂಖ್ಯೆಯಲ್ಲಿ ಜಾಥಾದಲ್ಲಿ ಪಾಲ್ಗೊಂಡರು. ರೈತ- ಕಾರ್ಮಿಕರ ಒಗ್ಗಟ್ಟಿನ 
ಸಂಕೇತವಾಗಿ ಜಾಥಾ ಮುಂದುವರಿಯಿತು. ಕೈಗಾರಿಕಾ ವಲಯಗಳಲ್ಲಿ ಕಾರ್ಮಿಕರು 
ರೈತರಿಗೆ ಊಟದ ವ್ಯವಸ್ಥೆ ಮಾಡಿದರು. ಬೆಂಗಳೂರಿನಲ್ಲಿ ಕೂಡ ಕಾರ್ಮಿಕರೇ ಜಾಥಾಕ್ಕೆ 
ಬಂದಿದ್ದ ರೈತರ ಯಕ ಕ್ಷೇಮ ನೋಡಿಕೊಂಡರು. ಹಳ್ಳಿ-ಪಟ್ಟಣಗಳನ್ನೆಲ್ಲಾ ಹಾದು 
ಜಾಥಾವು ೧೯೮೧ರ ಫೆಬ್ರವರಿ ೫ ಕ್ಕೆ ಬೆಂಗಳೂರಿಗೆ ತಲುಪಿತು: ಪಿ.ಡಿ.ಎಫ್‌. ನಾಯಕರು 
ಮುಖ್ಯಮಂತ್ರಿ ಗುಂಡೂರಾವ್‌ ಅವರಿಗೆ ಮನವಿ ಪತ್ರವನ್ನು ಕೊಡಲು ಹೋದರೆ 
ಮುಖ್ಯ [ಮಂತ್ರಿಯು ರೈತರನ್ನು ಭೇಟಿಯಾಗಲು ನಿರಾಕರಿಸಿದರು. ಅಷ್ಟು ಮಾತ್ರವಲ್ಲದೆ 
ಅವರೆಲ್ಲರನ್ನು ಮುಖ್ಯ ಮಯ ' “ಬಾಡಿಗೆ ರೈತರೆಂದು'' ಜರೆದರು. ಸುಮಾರು ಒಂದು 


ಸಾವಿರ ರೈತರು ವಿಧಾನಸೌಧವನ್ನು ಮುತ್ತಿಗೆ ಹಾಕಿದಾಗ ಪೋಲೀಸರು ಅವರೆಲ್ಲರನ್ನೂ 


ರೈತ ಚಳವಳಿಗಳು/ ೩೧ 


ಬಲಾತ್ಕಾರವಾಗಿ ಕಳಿಸಿಬಿಟ್ಟರು. ತನ್ನನ್ನು ಮುಖ ಮಂತ್ರಿ ಸ್ಥಾನದಿಂದ ಪದಚ್ಯುತಗೊಳಿಸಲು 
ರಾಜಕೀಯ ನಾಯಕರೂ ಆಗಿರುವ ಪಿ.ಡಿ. ಎಫ್‌. ನಾಯಕರು ಪ್ರಯತ್ನಿಸುತ್ತಿದ್ದಾರೆ ಎಂದು 
ಆರೋಪ ಮಾಡಿದ ಮುಖ್ಯಮಂತ್ರಿ ಈ ರೈತ ಸಂಘಟನೆಗೆ ನಿಜ ವಾಗಿಯೂ ರೈತರ 
ಅಭಿವೃದ್ಧಿಯ ಮೇಲೆ ಕಾಳಜಿಯಿಲ್ಲ ಸದರಿ 


ಕರ್ನಾಟಕ ರಾಜ್ಯದ ರೈತ ಚಳುವಳಿಯಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ 
ಕೆ.ಆರ್‌.ಆರ್‌.ಎಸ್‌ , ಮತ್ತು ಪಿ 1 ಎಫ್‌ ಹೊರತಾಗಿ ಜ ಜನರ ಮನಸ್ಸೆಳೆದ ಇನ್ನೊಂದು 
ಸಂಘಟನೆ ಶರದ್‌ ಜೋಷಿಯವರ ಶೇತ್ಕಾರಿ ಸಂಘದ ರೈತ ಚಳುವಳಿ. ಬೆಳಗಾಂ ಜಿಲ್ಲೆಯ 
ನಿಪ್ಪಾಣಿಯಲ್ಲಿ ರೈತರನ್ನು ಶೋಷಿಸುತ್ತಿದ್ದ ವ್ಯಾಪಾರಿಗಳ. ವಿರುದ್ಧದ ಚಳುವಳಿಗೆ ಶರದ್‌ 
ಜೋಶಿ ಬೆಂಬಲಿಸಿದರು. ಸಮಸ್ಯೆ ೈಯಾದದ್ದು ಸವದತ್ತಿಯ ಹತ್ತಿ ಬೆಳಗಾರರಿಗೆ. ಗದಗ 
ವ್ಯಾಪಾರಿಗಳಿಗಿಂತ ಕ್ವಿಂಟಾಲ್‌ಗೆ ೧೫೦ ರೂಪಾಯಿಗಿಂತಲೂ ಕಡಿಮೆ ಮೊತ್ತವನ್ನು 
ಸವದತ್ತಿಯ ವ್ಯಾಪಾರಿಗಳು ರೈತರ ಹತ್ತಿಗೆ ಕೊಡುತ್ತಿದ್ದರು. ಆದ್ದರಿಂದ ಕುಪಿತಗೊಂಡ 
ರೈತರು ಗದಗ ವಾ ಪಾರಿಗಳಿಗೇ. ಎಲ್ಲಾ ಹತ್ತಿಯನ್ನು ಮಾರಿದರು. ಮಾತ್ರ ವಲ್ಲದೆ ಸಹಕಾರ 
Ric ಮೂಲಕ ತಮ್ಮದೇ ಆದ ಹತ್ತಿಗಿರಣಿಯನ್ನು ಸ್ಥಾಪಿಸಲು ರೈತರು ಮುಂದಾದರು. 
ಈ ಸಂದರ್ಭದಲ್ಲಿ ಶರದ್‌ ಜೋಶಿ ಬೆಳಗಾಂನ ಅನೇಕ ಸ್ಥಳಗಳಲ್ಲಿ ಭಾಷಣ ಮಾಡಿ, 
“ಚಳುವಳಿಯನ್ನು ಸಂಘಟಿಸಿದರು. ಆಶ್ಚರ್ಯ ಎನ್ನುವಂತೆ ಕೆ.ಆರ್‌. ಆರ್‌.ಎಸ್‌ ಮತ್ತು 
ಪಿ.ಡಿ.ಎಫ್‌.ಗಳು ಬೇರೆ ಬೇರೆ 1 ಶರದ್‌ ಜೋಷಿಯವರಿಂದ ದೂರಾಗಿಯೇ 
ನಿಂತರು. ಶರದ್‌ ಜೋಷಿಗೆ ದೂರದರ್ಶಿತ್ವ ಇಲ್ಲ ಎನ್ನುವ ಕಾರಣದೊಂದಿಗೆ, 
ಕೆ.ಆರ್‌.ಆರ್‌.ಎಸ್‌. ಯಾವತ್ತೂ ಮೆಚ್ಚದ ಕಾಂಗ್ರೆಸ್‌ (ಐ) ಪಕ್ಷದೊಂದಿಗೆ ಜೋಷಿ 
ಮಹಾರಾಷ್ಟ್ರದಲ್ಲಿ ಮೈತ್ರಿ ಮಾಡಿಕೊಂಡಿರುವುದರಿಂದ ಕೆ.ಆರ್‌.ಆರ್‌.ಎಸ್‌.. ಶರದ್‌ 
ಜೋಶಿಯನ್ನು ಬೆಂಬಲಿಸಲಿಲ್ಲ. ಉಳಿದಂತೆ ಎಡ ಮತ್ತು ಪ್ರಜಾಪ್ರಭುತ್ವೀಯ ಪಕ್ಷಗಳು 
ಶರದ್‌ ಜೋಷಿಯನ್ನು ತಾತ್ವಿಕವಾಗಿ, ಸೈದ್ಧಾಂತಿಕವಾಗಿ ಹಾಗೂ ರಾಜಕೀಯವಾಗಿ 
ವಿರೋಧಿಸುತ್ತಿರುವುದರಿಂದ ಕರ್ನಾಟಕದಲ್ಲಿ ಚ "ಡಿ. ಎಫ್‌ ಕೂಡ ಶರದ್‌ ಜೋಶಿಯಿಂದ 
ದೂರ ಉಳಿಯಿತು. (ನಾಡಕರ್ಣಿ - ೧೯೮೭). 


ಪಿ.ಡಿ.ಎಫ್‌. ಉತ್ತರ ಕರ್ನಾಟಕ ಅದರಲ್ಲೂ ಮುಖ್ಯವಾಗಿ ಅತ್ಯಂತ 
ಹಿಂದುಳಿದಿರುವ, ಕ್ಷಾಮ ಪ್ರದೇಶಗಳಾದ ಹೈದರಾಬಾದ್‌ ಕರ್ನಾಟಕ, ದಕ್ಷಿಣ ಕರ್ನಾಟಕದ 
ಕೆಲವು ಭಾಗಗಳಲ್ಲಿ ಮತ್ತು ಕರಾವಳಿಯಲ್ಲಿ ಪ್ರಬಲವಾಗಿತ್ತು. ಇದರ ಎದುರಾಳಿ 
ಕೆ.ಆರ್‌.ಆರ್‌.ಎಸ್‌. ಆರ್ಥಿಕವಾಗಿ ಮುಂದುವರೆದ ಮಲೆನಾಡು ಭಾಗಗಳಲ್ಲಿ ಮತ್ತು 
ದಕ್ಷಿಣ ಕರ್ನಾಟಕದ ಒಳಭಾಗಗಳಲ್ಲಿ ಬಲಿಷ್ಟವಾಗಿತ್ತು. ವಸ್ತುಸ್ಥಿತಿ ಹೇಗಿದ್ದರೂ, 
ಕೆ.ಆರ್‌.ಆರ್‌.ಎಸ್‌ ತನ್ನ ನಿರಂತರ ಚಳುವಳಿ, ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರಿಂದ 
ರಾಜ್ಯದ ರಾಜಕೀಯದ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರಲು ಸಾಧ್ಯವಾಯಿತು 
ಎಂದು ನಾಡಕರ್ಣಿಯವರು ಅಭಿಪ್ರಾಯಪಟ್ಟಿದ್ದಾರೆ. 

೧೯೮೨ರ ಆರಂಭದಲ್ಲಿ ಗೋಕಾಕ್‌ ವರದಿ ಜಾರಿಗೆ ತರಲು ಎಲ್ಲೆಲ್ಲೂ 
ಕನ್ನಡಪರವಾದ ಚಳುವಳಿ ಆರಂಭವಾದಾಗ ಕೆ.ಆರ್‌.ಆರ್‌.ಎಸ್‌ ಅದಕ್ಕೆ ತನ್ನ ಭರ್‌ 
ಸೂಚಿಸಿತು. ಈ ಹಿನ್ನೆಲೆಯಲ್ಲಿ ೧೯೮೨ರ ಏಪ್ರಿಲ್‌ ೧೨ ರಂದು ಆರಂಭವಾದ “ಜೈಲ್‌ 


೩೨/ರೈತ ಚಳವಳಿಗಳು 


ಬರೋ” ಚಳುವಳಿ ಸುಮಾರು ೨೦ ದಿನ ಮುಂದುವರಿಯಿತು. ಸುಮಾರು ೬೦೦೦ 
ರೈತರು ಬಂಧನಕ್ಕೊಳಗಾದರು. ಶಿವಮೊಗ್ಗ, ಹಾಸನ, ಚಿಕಮಗಳೂರು ಮತ್ತು 
ಮೈಸೂರುಗಳಲ್ಲೆಲ್ಲಾ ಏಕಕಾಲಕ್ಕೆ ಈ ಕಾರ್ಯ ಕ್ರಮ ಹಮ್ಮಿಕೊಳ್ಳಲು ಯೋಜಿಸಿದಾದ್ದರೂ 
ಶಿವಮೊಗ್ಗದಲ್ಲಿ ಮಾತ್ರ ಇದು ಕಾರ್ಯ ರೂಪಕ್ಕೆ ಬಂದಿತು. 

೧೯೮೨ರ ಅಕ್ಟೋಬರ್‌ ೨ ರಂದು ಈ ಸಂಘಟನೆ ಎರಡು ಲಕ್ಷ ರೈತರ (ಕೆಲವು 
ವರದಿಗಳ ಪ್ರಕಾರ ೫ ಲಕ್ಷ) ಬೃಹತ್‌ ಸಮಾವೇಶವನ್ನು ಮಾಡಿ ಕೆ.ಆರ್‌.ಆರ್‌.ಎಸ್‌. 
ತನ್ನ ಶಕ್ತಿ ಪ್ರದರ್ಶನ ಮಾಡಿತು. ಶಿವಮೊಗ್ಗ, ಮಂಡ್ಯ, ಮೈಸೂರು, ಹಾಸನ, 
ಚಿಕಮಗಳೂರು ಸೇರಿದಂತೆ ಅನೇಕ ಪಟ್ಟಣಗಳಿಂದ ರೈತರು ಈ ಸಮಾವೇಶದಲ್ಲಿ 
ಭಾಗವಹಿಸಿದರು. “ದೀರ್ಫ್ಥ ನಿದ್ರೆಯಲ್ಲಿರುವ ವಿಧಾನಸೌಧವನ್ನು ಎಚ್ಚರಿಸಲು” ನಡೆಸಿದ 
ಈ ಸಮಾವೇಶ ಎಲ್ಲಾ ರಾಜಕೀಯ ಪಕ್ಷಗಳನ್ನು ಅದರಲ್ಲೂ ಮುಖ್ಯವಾಗಿ ಆಡಳಿತಾರೂಢ 
ಪಕ್ಷದ ವಿರುದ್ಧಹೋರಾಡಲು ಉದ್ದೇಶಿಸಿದೆ ಎಂದು ಕೆ.ಆರ್‌.ಆರ್‌.ಎಸ್‌. ಹೇಳಿಕೊಂಡಿತು. 


೧೯೮೩ರ ಜನವರಿಯಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವುದೆಂದು 
ಘೋಷಿಸಿದಾಗ ಕೆ.ಆರ್‌.ಆರ್‌.ಎಸ್‌ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೆ ತಟಸ್ಥವಾಗಿ 
ಉಳಿಯಬೇಕೆಂದು ನಿರ್ಧರಿಸಿತು. ಈ ನಿರ್ಧಾರದಿಂದಾಗಿ ಬಳ್ಳಾರಿಯ ಸಿ. ಎಂ. 
ರೇವಣಸಿದ್ದಯ್ಯನವರ ನೇತೃತ್ವದಲ್ಲಿ ಒಂದು ವರ್ಗದ ರೈತರು ಕೆ.ಆರ್‌.ಆರ್‌.ಎಸ್‌.ಅನ್ನು 
ತೊರೆದು “ಕರ್ನಾಟಕ ರೈತರ ಮತ್ತು ರೈತ ಕೂಲಿಗಳ ಸಂಘ'ವನ್ನು ರಚಿಸಿದರು. ಈ 
ಸಂಘಟನೆಯು ಆಡಳಿತರೂಢ ಕಾಂಗ್ರೆಸ್‌ (ಐ) ಪಕ್ಷವನ್ನು ಅಧಿಕಾರದಿಂದ ಇಳಿಸಲು 
ವಿರೋಧ ಪಕ್ಷಗಳಿಗೆ ಬೆಂಬಲ ನೀಡಬೇಕೆಂದು ನಿರ್ಧರಿಸಿತು. ಆದರೆ, ೧೯೮೨ರ 
ಡಿಸೆಂಬರ್‌ ೨೭ ರಂದು ತನ್ನ ಆಂತರಿಕ ಹಾಗೂ ಬಾಹ್ಯ ಒತ್ತಡಗಳಿಗೆ ಮಣಿದು 
ಕೆ.ಆರ್‌.ಆರ್‌.ಎಸ್‌. ಗುಂಡೂರಾವ್‌ ಸರಕಾರವನ್ನು ಉರುಳಿಸಬೇಕೆಂದು ಕರೆಯಿತ್ತರು. 
ಚುನಾವಣೆಗೆ ಆಗ ಇನ್ನೂ ಕೆಲವೇ ದಿನಗಳಿದ್ದವು. ಸಹಜವಾಗಿಯೇ ವಿರೋಧ ಪಕ್ಷಗಳಿಗೆ 
ಈ ಕರೆಯು ವರದಾನವಾಯಿತು. ರೈತ ಚಳುವಳಿಗಳನ್ನು ಪೋಲೀಸರು ಕ್ರೂರ ರೀತಿಯಲ್ಲಿ 
ದಮನ ಮಾಡಿದ್ದು, ಆಡಳಿತಶಾಹಿಯ ಆರ್ಭಟ ಮತ್ತು ದುರಹಂಕಾರ, ಹಾಗೂ, 
ಆಡಳಿತಾರೂಢ ಪಕ್ಷಕ್ಕೆ ""ಭ್ರಷ್ಟಾಚಾರಿ ಪಕ್ಷ” ಎನ್ನುವ ಇಮೇಜ್‌ ಕೂಡ ಕಾಂಗ್ರೆಸ್‌ (ಐ) 
ಚುನಾವಣೆಯಲ್ಲಿ ಸೋಲಲು ಮುಖ್ಯ ಕಾರಣವಾಯಿತು. ರಾಮಕೃಷ್ಣ ಹೆಗಡೆಯವರ 
ನೇತೃತ್ವದ ಜನತಾ ಸರಕಾರ ಅಧಿಕಾರಕ್ಕೆ od ಮೇಲೆ ಪಿ.ಡಿ.ಎಫ್‌. ರೈತರ ಸಮಸ್ಯೆಗಳನ್ನು 
ಆಂತರಿಕವಾಗಿಯೇ ಬಗೆಹರಿಸಿಕೊಳ್ಳಲು ನಿರ್ಧರಿಸಿತು. ಹೀಗಾಗಿ ಮುಂದಿನ ರೈತ 


ಚಳುವಳಿಯನ್ನು ಕೆ.ಆರ್‌.ಆರ್‌ ಎಸ್‌. ಮುಂದುವರಿಸುವ ಅವಕಾಶ ದೊರೆಯಿತು. 
(ನಾಡಕರ್ಣಿ-೧೯೮೭). 


ಕರ್ನಾಟಕ ರಾಜ್ಯ ರೈತಸಂಘ ಮತ್ತು ರೈತ ಚಳುವಳಿಯ ಆಯಾಮಗಳು 


ಕರ್ನಾಟಕ ರಾಜ್ಯ ರೈತ ಸಂಘದ ತಿ ಮುಖ್ಯ ಸ್ಥಂಭಗಳಲ್ಲಿ ಮುಖ್ಯರಾದವರು. 
ರುದ್ರಪ್ಪ, ಸುಂದರೇಶ ಮತ್ತು ಎಂ. ಡಿ. ನಂಜುಂಡಸ್ವಾಮಿ" ಇವರುಗಳು. ರೈತ ಸಂಘದ 
ಅಧ್ಯಕ್ಷರಾಗಿ ರುದ್ರಪ್ಪನವರು ಹಾಗೂ ಪ್ರಧಾನ ಕಾರ, 'ದರ್ಶಿಗಳಾಗಿ Nice ಅವರು 


ರೈತ ಸಂಘದ ಬೆನ್ನೆಲುಬಾದರು. ರೈತ ಸಂಘದ ಸೈದ್ಧಾಂತಿಕ ವಿಚಾರಗಳಿಗೆ ನಂಜ 
ಸ್ವಾಮಿಯವರದು ಇನ್ನೊಂದು ಹೆಸರಾಯಿತು. 


ರೈತ ಚಳವಳಿಗಳು / ೩೩ 


ಕಾಂಗ್ರೆಸ್‌ (ಐ) ನ ಪ್ರಧಾನ ನಾಯಕರಾಗಿದ್ದ ರುದ್ರಪ್ಪನವರು ಒಂದಾನೊಂದು 
ಕಾಲದಲ್ಲಿ (೧೯೬೦ರ ದಶಕದಲ್ಲಿ) ನಿಜಲಿಂಗಪ್ಪನವರ ಮಂತ್ರಿಮಂಡಳದಲ್ಲಿ 
ಮಂತ್ರಿಯಾಗಿದ್ದವರು. ನಂತರದ ದಿನಗಳಲ್ಲಿ ಇವರು ರಾಜಕೀಯದಿಂದ ನಿವೃತ್ತರಾದರು. 
ಒಬ್ಬ ಕಬ್ಬು ಬೆಳೆಗಾರನಾಗಿ ಇವರಿಗೆ ರೈತರ ಬಗ್ಗೆ ಸಹಜವಾಗಿಯೇ ಆಸ್ಥೆ ಇತ್ತು. ಹಾಗಾಗಿ 
ರುದ್ರಪ್ಪನವರು ಖಾಸಗಿ ಸಕ್ಕರೆ ಕಾರ್ಯಾನೆಗಳು ರೈತರನ್ನು ವಂಚಿಸುವ ಬಗೆಗಳನ್ನು ನೋಡಿ 
ಕ್ರುದ್ಧರಾಗಿದ್ದರು. ತೂಕದಲ್ಲಿ ಮೋಸ, ಬೆಲೆಗಳನ್ನು ತೀರಾ ಕಡಿಮೆ ಇಳಿಸಿ ಮೋಸ 
ಮಾಡುವುದು, ಉದ್ದೇಶಪೂರ್ವಕವಾಗಿ ಹಣ ಸಂದಾಯವನ್ನು ತಡಮಾಡುವುದು, 
ಅಕ್ರಮವಾಗಿ ಅನಗತ್ಯವಾಗಿ ರೈತರಿಂದ ಹಣ ಕೀಳುವುದು ಇತ್ಯಾದಿ ಅನಿಷ್ಟಗಳಿಗೆ ಶಿವಮೊಗ್ಗದ 
ಖಾಸಗಿ ಕಬ್ಬು ಕಾರ್ಬಾನೆಗಳು ಹೆಸರಾಗಿದ್ದವು. ಈ ಕಾರಣದಿಂದಾಗಿಯೇ ರುದ್ರಪ್ಪನವರು 
ಸಹಕಾರ ಸಂಘಗಳ. ಮೂಲಕ ರೈತರದೇ ಒಂದು ಕಾರ್ಹ್ಯಾನೆಯನ್ನು ಸ್ಥಾಪಿಸಲು 
ಮುಂದಾದರು. ಆಗ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜ ಅರಸು ಅವರಿಗೂ ಈ 
ವಿಷಯದಲ್ಲಿ ಅನುಕಂಪವಿತ್ತು. ಆದರೆ ಖಾಸಗಿ ಕಾರಾನೆಗಳ ಲಾಬಿಯಿಂದಾಗಿ 
ರುದ್ರಪ್ಪನವರ ಆಸೆ ಈಡೇರಲಿಲ್ಲ. ಈ ಸಂದರ್ಭದಲ್ಲಿ ಅವರು “ಶಿವಮೊಗ್ಗ ಕಬ್ಬು ಬೆಳೆಗಾರರ 
ಸಂಘ''ವನ್ನು ೧೯೭೯ರಲ್ಲಿ ಸ್ಥಾಪಿಸಿ, ರೈತರಿಗೆ ನ್ಯಾಯಯುತವಾದ ಬೆಲೆಯನ್ನು ಕೊಡಲು 
ಒತ್ತಾಯಿಸಲು ಆರಂಭಿಸಿದರು. ಕಡಿಮೆ ತೆರಿಗೆ ಮುಂತಾದ ವಿನಾಯಿತಿಗಳಿಗಾಗಿ ಸರಕಾರಕ್ಕೂ 
ಅವರು ಒತ್ತಡ ಹಾಕಲಾರಂಭಿಸಿದರು. ಇದೇ ವೇಳೆಗೆ ರುದ್ರಪ್ಪನವರು ಭತ್ತ ಬೆಳೆಗಾರರನ್ನೂ 
ಒಳಗೊಂಡ “ಶಿವಮೊಗ್ಗ ಜಿಲ್ಲಾ ರೈತ ಸಂಘ''ವನ್ನು ಪ್ರತ್ಯೇಕವಾಗಿಯೇ ಸ್ಥಾಪಿಸಿದರು. 
ಮಲಪ್ರಭಾ ಚಳುವಳಿಯ ಸಂದರ್ಭದಲ್ಲಿ ರೈತ ಸಂಘವು ಪ್ರಬಲವಾಯಿತು. ಹಾಗೆಯೇ 
ಕಬ್ಬು ಬೆಳೆಗಾರರು ರೈತ ಸಂಘದೊಳಗೆ ಪ್ರಬಲರಾದರು. ಇದೇ ವೇಳೆಯಲ್ಲಿ ರುದ್ರಪ್ಪನವರು 
ತಮಿಳುನಾಡಿನ ರೈತ ಸಂಘದ ನಾರಾಯಣಸ್ವಾಮಿ ನಾಯ್ಡು ಅವರನ್ನು ಸಹಸ್ರಾರು 
ಸಂಖ್ಯೆಯಲ್ಲಿದ್ದ ರೈತರ ಸಮಾವೇಶಕ್ಕೆ ಆಹ್ವಾನಿಸಿದ್ದರು. ಮಲಪ್ರಭಾ ಘಟನೆಗಳಿಗೆ 
ಸಂಪೂರ್ಣವಾಗಿ ಸರಕಾರಿ ಅಧಿಕಾರಿಗಳೇ ಮುಖ್ಯಕಾರಣವೆಂದು ಆರೋಪಿಸಿದ ನಾಯ್ಡು 
ಅವರು ಕೊಯಮತ್ತೂರಿನ ಯಾವುದೇ ಹಳ್ಳಿಗೆ ಅಧಿಕಾರಿಯೊಬ್ಬ ಪ್ರವೇಶಿಸಬೇಕಾದರೆ 
ರೈತ ಸಂಘದ ಅನುಮತಿ ಪಡೆಯಬೇಕೆನ್ನುವ ರೀತಿಯಲ್ಲಿ ತಮಿಳುನಾಡಿನಲ್ಲಿ ರೈತ ಸಂಘ 
ಬೆಳೆದಿದೆ ಎಂದರು. ಜಾತ್ಯತೀತ ಹಾಗೂ “ರಾಜಕೀಯ ರಹಿತ'' ರೈತ ಸಂಘಟನೆಯ 
ಅವಶ್ಯಕತೆ ಬಗ್ಗೆ ಅವರು ಒತ್ತಿ ಹೇಳಿದರು. 

ಎಂ. ಡಿ. ನಂಜುಂಡಸ್ಟಾಮಿಯವರು ಕಾನೂನು ಶಾಸ್ತ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದವರು. 
ರೈತ ಸಂಘಕ್ಕೆ ಬೌದ್ಧಿಕ ಆಯಾಮವನ್ನು ಕೊಟ್ಟವರು. ರೈತರೊಂದಿಗೆ ಸಲೀಸಾಗಿ ಬೆರೆತು 
ಒಡನಾಡುವುದರೊಂದಿಗೆ ಸರಕಾರದೊಂದಿಗೆ ಅನೇಕ ವಿನಾಯಿತಿಗಳಿಗಾಗಿ ವಾದ ಮಾಡಿದ 
ವ್ಯಕ್ತಿತ್ವ ನಂಜುಂಡಸ್ವಾಮಿಯವರದು. ಇವರು ರೈತ ಸಂಘದ ವಕ್ತಾರರೂ ಮಾತ್ರವಲ್ಲದೆ 
ಸಂಘದ ನಾಯಕರು ಕೂಡ ಆಗಿದ್ದರು. ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಎನ್‌. ಡಿ. 
ಸುಂದರೇಶ್‌ ಥರಾ ಇವರು ಕೂಡ ಲೋಹಿಯಾ ಅವರ ಸಮಾಜವಾದ ಸಿದ್ಧಾಂತಗಳಿಂದ 
ಪ್ರಭಾವಿತರಾದವರು. ಪೆರಿಯಾರ್‌ ಅವರ ಜಾತಿ ವಿರೋಧಿ ಹಾಗೂ ವೈಜ್ಞಾನಿಕ 
ವಿಶ್ಲೇಷಣೆಗಳಿಂದ ಬಹಳ ಪ್ರಭಾವಕ್ಕೆ ಒಳಗಾದವರು. ಹಾವನೂರು ನೇತೃತ್ವದ ಹಿಂದುಳಿದ 


ಲ 


ವರ್ಗಗಳ ಸಂಘಟನೆಯನ್ನು ಅವರು ಬೆಂಬಲಿಸಿದ್ದರು. ೧೯೬೮ರ ಹೊತ್ತಿಗೆ ಇವರು 
ಶಿವಮೊಗ್ಗದಲ್ಲಿ ಸೋಷಿಯಲಷ್ಟ ಪಾರ್ಟಿಯ "ಯುವ ಘಟಕವನ್ನು ಸ್ಥಾಪಿಸಲು 
ಸಹಾಯಮಾಡಿ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿ ಬೆಲೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು 
ಎತ್ತಿದರು ಎಂದು boven ಬರಲಲ! ಬೆಂಗಳೂರಿನಲ್ಲಿ ನೆಲಸಿದ ನಂತರ 
ರೈತರಿಗೆ ವಿವಿಧ ಸಂದರ್ಭಗಳಲ್ಲಿ ಸಲಹೆ ನೀಡುತ್ತಾ ಬಂದವರು ಪ್ರೊ. ನಂಜುಂಡ 
ಸ್ವಾಮಿಯವರು. 


ಆಡಳಿತಶಾಹಿಯ ಶೋಷಣೆ ಮತ್ತು ಭ್ರಷ್ಟಾಚಾರಗಳು ಹಳ್ಳಿಗಳನ್ನು ದೌರ್ಜನ್ಯ 


ಕ್ಕೊಳಪಡಿಸಿದ ಸಾಧನ ಮತ್ತು ಸಂಕೇತವೆಂದು ನಂಬಿದ್ದ ಇವರು ಈ ಶಕ್ತಿಗಳ ವಿರುದ್ಧ 


ಹಸಯ ದೃಢಸಂಕಲ್ಪ ಮಾಡಿದ್ದರು. ಈ ಕಾರಣದಿಂದಲೇ ಈಗಾಗಲೇ ವಿವರಿಸಿದಂತೆ 
೧೯೮೦ರ ಸೆಪ್ಟೆಂಬರ್‌ ೧ರಂದು ಆರಂಭವಾದ (ನಾರಾಯಣ ಸ್ವಾಮಿ ನಾಯ್ಡು ಅವರ 
ಉಪಸ್ಥಿತತೆಯಲ್ಲಿ) “ರಸ್ತೆ ರೋಕೋ'' ಕಾರ್ಯಕ್ರಮವು ಹತ್ತಾರು ಸಾವಿರ "ರೈತರು 
ಭಾಗವಹಿಸುವುದರೊಂದಿಗೆ ಅಕ್ಟೋಬರ್‌ ರವ ಮಿಡ್‌ 
ಸಾಧ್ಯವಾಯಿತು. ಹಾಗೆಯೇ ೧೯೮೦ರ ಅಕ್ಟೋಬರ್‌ ೧೭ರಂದು ಮುಖ್ಯಮಂತ್ರಿ ಗಳಿಗೆ 
ಈಗಾಗಲೆ ವಿವರಿಸಿದಂತೆ “೧೯ ಬೇಡಿಕೆ''ಗಳನ್ನು ಈಡೇರಿಸಲು ಬು ಸಂಘವು 
ಮನವಿಯನ್ನು ನೀಡಿತು. ೧೯ ಬೇಡಿಕೆಗಳಲ್ಲಿ ೧೨ ಬೇಡಿಕೆಗಳನ್ನು ಸರಕಾರ ಈಡೇರಿಸಲು 
ಒಪ್ಪಿಕೊಳ್ಳುವಂತೆ ಮಾಡಲು ರುದ್ರಪ್ಪ, ಸುಂದರೇಶ್‌ ಹಾಗೂ ನಂಜುಂಡಸ್ವಾಮಿ ನೇತೃತ್ವದ 
ರೈತ ಸಂಘಕ್ಕೆ ಸಾಧ್ಯವಾಯಿತು. 

ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯ ಕಡಿದಾಳ್‌ ಮಂಜಪ್ಪ ಅವರು “ಕರ್ನಾಟಕ ಪ್ರದೇಶ 
ಕೃಷಿಕ ಸಮಾಜ'' ಎನ್ನುವ ಹೆಸರಿನ ರೈತರ ಸಂಘವನ್ನು ಸಂಘಟಿಸಿದರು. ಕರ್ನಾಟಕದ 
ಬೇರೆ ಬೇರೆ ಪ್ರದೇಶಗಳಲ್ಲಿರುವ ವಿವಿಧ ರೈತ ಸಂಘಗಳನ್ನು ಒಗ್ಗೂಡಿಸುವ ಪ್ರಯತ್ನವು 
೧೯೮೦ರ ಅಕ್ಟೋಬರ್‌ ತಿಂಗಳಲ್ಲಿ ಮಾಡಿದರು. ಆದರೆ ಈ ಪ್ರಯತ್ನ ಯಶಸ್ಸಾಗಲಿಲ್ಲ. 
ಕೆ.ಆರ್‌.ಆರ್‌.ಎಸ್‌. ನೊಂದಿಗಿನ ಸಂಬಂಧ ಅವರಿಗೆ ಅಷ್ಟಕಷ್ಟೆ ಇತ್ತು. ಆಗ ಲೋಕಸಭಾ 
ಸ್ಪೀಕರ್‌ ಆಗಿದ್ದ ಬಲರಾಂ ಜಾಖಡ್‌ ಅವರ ನೇತೃತ್ವದಲ್ಲಿದ್ದ “ಕೃಷಿಕ ಸಮಾಜ” ಒಂದು 
ರೀತಿಯಲ್ಲಿ ಅರೆ ಸರಕಾರಿ ಸಂಸ್ಥೆಯೇ ಆಗಿ ಸರಕಾರದಿಂದ "ಬೇರೆ ಬೇರೆ ಸೌಲಭ್ಯಗಳನ್ನು 
ಪಡೆದುಕೊಂಡಿತ್ತು. ಆದ್ದರಿಂದ ಕರ್ನಾಟಕದಲ್ಲಿ ಇದು ರೈತರನ್ನು ಒಲಿಸಿಕೊಳ್ಳುವ 
ಪ್ರಯತ್ನದಲ್ಲಿ ವಿಫಲವಾಯಿತು (ನಾಡಕರ್ಣಿ-೧೯೮೭). 


ಕರ್ನಾಟಕ ರಾಜ್ಯ ರೈತಸಂಘದ ರೈತ ಚಳುವಳಿಗಳ ಆಯಾಮಗಳು 


ರೈತನ ದೈನಂದಿನ ಬದುಕಿನ ವಿವಿಧ ಆಯಾಮಗಳಿಗೆ ಸಂಬಂಧಿಸಿದ ಅನೇಕ 
ಪ್ರಶ್ನೆಗಳನ್ನು ಬೇಡಿಕೆಗಳಾಗಿ ಅಥವಾ ಆಗ್ರಹಗಳ ರೂಪದಲ್ಲಿ ರೈತ ಸಂಘವು ರೈತರ 
ಮುಂದಿನ ಹೆಜ್ಜೆಗಾಗಿ ಸರಕಾರದ ಮುಂದಿಟ್ಟಿತು. ಒಂದರ್ಥದಲ್ಲಿ ಸಾರ್ವಜನಿಕ ಜೀವನದ 
ವಿವಿಧ ಮುಖಗಳು, ದೇಶದ/ರಾಜ್ಯ ದ ಆರ್ಥಿಕ-ರಾಜಕೀಯ ನೀತಿಗಳು ರೈತನ ದೈನಂದಿನ 
ಬದುಕನ್ನು ಸಂವಹನದ ಈ ಕಾರಣಗಳಿಂದಲೇ ರೈತ ಘನ ರೈತರ 
ಸರ್ವತೋಮುಖ ಅಭಿವೃದ್ಧಿಗಾಗಿ ವಿವಿಧ ಬಗೆಯ ಚಳುವಳಿಗಳನ್ನು RAE 
ಅಸ್ಸಾದಿಯವರು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಚಳುವಳಿಗಳ 


ರೈತ ಚಳವಳಿಗಳು / ೩೫ 


ವಿವಿಧ ಆಯಾಮಗಳನ್ನು ಈ ಕೆಳಗೆ ನಮೂದಿಸಿದಂತೆ ದಾಖಲಿಸಲು ಪ್ರಯತ್ನಿಸಿದ್ದಾರೆ. 
ಅವುಗಳ ವಿವರಣೆಗಳು ಹೀಗಿವೆ: 


ಅ. ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಸಂದರ್ಭದಲ್ಲಾದ ಚಳುವಳಿಗಳು 
(ಅಸಹಕಾರ ಚಳುವಳಿ) 

ಆ. ಗ್ರಾಮ ಸ್ವರಾಜ್ಯದ ಪರವಾದ ಚಳುವಳಿಗಳು 

ಇ. ಉತ್ತಮ ಬೆಲೆಗಳಿಗಾಗಿ ಹಾಗೂ ಬಾಕಿಗಾಗಿ ನಡೆದ ಚಳುವಳಿಗಳು 

ಉ. ರಾಜಕೀಯ ಉದ್ದೇಶಗಳಿಗಾಗಿ ನಡೆದ ಚಳುವಳಿಗಳು 

ಊ 


. ಉದಾರವಾದ, ಡಂಕಲ್‌ ಪ್ರಸ್ತಾವನೆ ಮತ್ತು ಗ್ಯಾಟ್‌ ಒಪ್ಪಂದಗಳ ವಿರುದ್ಧನಡೆದ 
ಚಳುವಳಿಗಳು. 


ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಸಂದರ್ಭದಲ್ಲಾದ ಚಳುವಳಿಗಳು 
ಈ ಚಳವಳಿಯಲ್ಲಿ ರೈತ ಸಂಘದವರು “ಅಸಹಕಾರ ಚಳವಳಿಯನ್ನೇ” ಪ್ರಧಾನವಾಗಿ 
ಅನುಸರಿಸಿದರು. ಮಲಪ್ರಭಾ ಚಳವಳಿಯ ಸಂದರ್ಭದಲ್ಲಿ ಈಗಾಗಲೆ ಅಲ್ಲಿನ ರೈತರು 
ಈ ಮಾದರಿಯ ಚಳುವಳಿಯನ್ನು ಅನುಸರಿಸಿದ್ದರು. ರೈತ ಸಂಘವು ಈ ಚಳವಳಿಯ 
ಮಾದರಿಯನ್ನು ೧೯೮೦ರ ದಶಕದಿಂದ ಪ್ರಯೋಗಿಸಲಾರಂಭಿಸಿತು. ಭೂಕಂದಾಯ 
ತೆರಿಗೆಗಳನ್ನು, ಬೆಟರ್‌ಮೆಂಟ್‌ ಲೆವಿ, ಲೆವಿಯನ್ನು ತಡೆದಿಟ್ಟುಕೊಳ್ಳುವುದು, ಮಾರುಕಟ್ಟೆಗೆ 
ಕನಿಷ್ಠ ಎರಡು ತಿಂಗಳ ಮಟ್ಟಿಗಾದರೂ ತಮ್ಮಆತ್ಪಾದನೆಯನ್ನು ಕಳಿಸದೆ ಇಟ್ಟುಕೊಳ್ಳುವುದು 
ಈ ಮಾದರಿಯ ಚಳವಳಿಯ ಲಕ್ಷಣಗಳಾಗಿವೆ. 


“ರೈತರ ಕಂದಾಯಗಳನ್ನು ವಸೂಲಿ ಮಾಡುವ ಪ್ರಯತ್ನಕ್ಕೆ ಹೋಗದೆ ನೇರವಾಗಿ 
ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ರೈತರ ಒಗ್ಗಟ್ಟನ್ನು 
ಮುರಿಯುವ ಉದ್ದೇಶವನ್ನು ಸರಕಾರವು ಇಟ್ಟುಕೊಂಡಿದೆ'' ಎಂದು ಅಸ್ಸಾದಿಯವರು 
ಬರೆಯುತ್ತಾರೆ. ಇದು ರೈತರ ಮೇಲಿನ ದೌರ್ಜನ್ಯದ ಪರಮಾವಧಿಯೆಂದು ಕೂಡ 
ಬಣ್ಣಿಸಲಾಗದೆ. ರೇಡಿಯೊ, ಮೇಜು, ಕುರ್ಚಿಗಳು ಇತ್ಯಾದಿ ವಸ್ತುಗಳನ್ನು ವಶಪಡಿಸಿ 
ಕೊಳ್ಳಬಾರದೆಂದು ನ್ಯಾಯಾಲಯದ ಆದೇಶಗಳಿದ್ದರೂ ಸರಕಾರಿ ಅಧಿಕಾರಿಗಳು ಅದನ್ನು 
ಹೆಚ್ಚಿನ ಸಂದರ್ಭಗಳಲ್ಲಿ ಪಾಲಿಸುತ್ತಿರಲಿಲ್ಲ. ರೈತ ವಿರೋಧಿಯಾದ ಇಂಥ ಘಟನೆಗಳು 
೧೯೮೨-೮೩ರ ಹೊತ್ತಿಗೆ ಪ್ರಬಲವಾಗಿತ್ತು. 

ಸರಕಾರವು ಯಾವಾಗ ರೈತರಿಗೆ ವಿನಾಯಿತಿ ಇತ್ಯಾದಿ ರೈತ ಪರ ನೀತಿಯನ್ನು 
ಅನುಸರಿಸಲು ಆರಂಭಿಸಿದವೋ ಆ ಹೊತ್ತಿಗೆಲ್ಲಾ ರೈತರು ಕೊಡಬೇಕಿದ್ದ ಕಂದಾಯಗಳನ್ನು 
ಸರಿಯಾಗಿಯೇ ಕೊಟ್ಟ ಉದಾಹರಣೆಗಳಿವೆ. ಬಡ್ಡಿ ದರವನ್ನು ಮನ್ನಾ ಮಾಡಿದಾಗ 
(೧೯೮೨), ಬಾಕಿ ಸಾಲವನ್ನು ತೀರಿಸಲು ಅವಧಿಯನ್ನು ವಿಸ್ತರಿಸಿದಾಗ ಮತ್ತು ಬಡ್ಡಿ 
ದರದಲ್ಲಿ ವಿನಾಯಿತಿ ನೀಡಿದಾಗ (೧೯೯೨, ೧೯೯೩, ೧೯೯೪) ಕಂದಾಯವನ್ನು 
ರೈತರು ಕ್ರಮವಾಗಿಯೇ ಕೊಟ್ಟಿದ್ದರು ಎನ್ನುವ ವಿಚಾರ ಗಮನಾರ್ಹ. 

ಹಾಸನ ಜಿಲ್ಲೆಯ ಬೋವಿನಹಳ್ಳಿ, ಕಾರೆಹಳ್ಳಿ, ಸುರಹೊನ್ನೆ, ಮಲ್ಲಪುರಗಳಲ್ಲಿ 
ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕೊಂಡಲಗಳಲ್ಲಿ ರೈತರು ಯಶಸ್ವಿಯಾಗಿ ಆಸ್ತಿಯನ್ನು 


೩೬ /ರೈತ ಚಳವಳಿಗಳು 
ಕ್ರ 


ಮುಟ್ಟುಗೋಲು ಹಾಕಿಕೊಳ್ಳುವ ಮತ್ತು ಹರಾಜು ಹಾಕುವ ಅಧಿಕಾರಿಗಳ ಪ್ರಯತ್ನವನ್ನು 
ಹತ್ತಿಕ್ಕಿದರು. ಚಿಕ್ಕಮಗಳೂರಿನ ಅಂಟಿಕಾಲುವಿನಲ್ಲಿ ಹರಾಜನ್ನು ತಡೆದದ್ದು ಮಾತ್ರವಲ್ಲದೆ 
ಅಧಿಕಾರಿಗಳು ಊರಿನಿಂದ ಪಲಾಯನ ಮಾಡುವಂತೆ ಮಾಡಿದರು. 'ಶಿವಮೊಗ್ಗದಲ್ಲಿ 
ಈ ವಿಚಾರಕ್ಕೆ ಸಂಬಂಧಿಸಿದಂತೆ ೧೫,೦೦೦ ರೈತರು ರ್ಯಾಲಿ ಮಾಡಿದ್ದರು. ೧೯೮೮ರಲ್ಲಿ 
ಬೆಳಗಾಂ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ೫೦೦೦ಕ್ಕೂ ಹೆಚ್ಚಿನ ರೈತರು ಈ 
ಕಾರಣಗಳಿಗಾಗಿಯೇ ಬಂಧನಕ್ಕೊಳಗಾದರು. ೧೯೮೯ರಲ್ಲಿ ರೈತ ಸಂಘವು ಭಾರತದ 
ರಾಷ್ಟ್ರಪತಿಗಳಿಗೂ ಈ ಕುರಿತಂತೆ ಮನವಿ ಪತ್ರವನ್ನು ಸಲ್ಲಿಸಿತ್ತು. 
ಸರಕಾರವು ರೈತರಿಂದ ವಶಪಡಿಸಿಕೊಂಡ ಆಸ್ತಿಯನ್ನು ಮತ್ತೊಮ್ಮೆ ರೈತರೇ 
ಮುಟ್ಟುಗೋಲು ಹಾಕಿಕೊಂಡ ಘಟನೆಗಳು ಪೇಟ ಅಮ್ಮಣಾಪುರ (೧೯೯೩), 
ಹೊಸಪೇಟೆಯ ಬುಕ್ಕಸಾಗರ (೧೯೯೩), ಹೊಸೂರು ಹಳ್ಳಿ (೧೯೮೪), ಹಗರೆ 
(೧೯೮೨), ಉಚ್ಛಗಿ (೧೯೮೨), ಕಾರ್ಲೆ (೧೯೮೨), ಮಿರ್ಲೆ (೧೯೮೨), 
ಹೊಳೇನರಸೀಪುರ (೧೯೮೨), ಕೊಳ್ಳಂಗಿ (೧೯೮೨), ಹಿಂದು-ಹಳ್ಳಿ (೧೯೮೩), 
ಕೊಡಗಿ ಹಳ್ಳಿ (೧೯೮೩) ಮುಂತಾದಲ್ಲಿ ಜರುಗಿದವು. 
ಈಗಾಗಲೆ ವಿವರಿಸಿದಂತೆ ೧೯೮೨ ರಲ್ಲಾದ ಜೈಲುಭರೋ ಚಳುವಳಿ (ಗೋಕಾಕ್‌ 
ವರದಿಗೆ ಸಂಬಂಧಿಸಿದಂತೆಯೂ ಆದ), ೧೯೮೨ರ ಅಕ್ಟೋಬರ್‌ ೨ ರಂದು ಜರುಗಿದ 
ದೀರ್ಫ ಪಾದಯಾತ್ರೆಗಳು ಕೂಡ ರೈತರ ಆಸ್ತಿಯನ್ನು ಹರಾಜು ಹಾಕುವುದರ ವಿರುದ್ಧ 
ಚಳುವಳಿಗೆ ಹೊಸ ರೂಪವನ್ನು ಕೊಟ್ಟವು. ಎ ಹಿನ್ನೆಲೆಯಲ್ಲಿ ೧೯೮೫ರಲ್ಲಿ ರೈತ ಸಂಘವು 
ಸಂಘಟಿಸಿದ ಧೀರ ಪಾದಯಾತ್ರೆಯು ರೈತರ ಸಮಸ್ಯೆಗಳನ್ನು ಅದರಲ್ಲೂ ಮುಖ ವಾಗಿ 
“ನಬಾರ್ಡ್‌''ನ ॥ ಒತ್ತಾಯದಿಂದ ಮಾಡಿದ ಕಾನೂನಿನ ವಿರುದ್ಧ ಜನಜಾಗೃತಿಯನ್ನುಂಟು 
ಮಾಡಲು ಶ್ರಮಿಸಿತು. ಈಗಾಗಲೆ ರೈತರಿಗೆ ನೀಡಿದ ಸಾಲಗಳನ್ನು ವಾಪಸ್ಸು ಪಡೆಯಲು 
ಸರಕಾರವು ವಿಫಲವಾಗಿರುವುದರಿಂದ, ಇನ್ನು ಮುಂದೆ ಮುಂಗಡ ಹಣವನ್ನು ಸಾಲ ' 
ವಾಪಸಾತಿ ಇಲ್ಲದೆ ನೀಡುವುದಿಲ್ಲ ಎಂದು ನಬಾರ್ಡ್‌ ರಾಜ್ಯ ಸರಕಾರಕ್ಕೆ ತಿಳಿಸಿತು. ಈ 
ಒತ್ತಡದಿಂದಾಗಿ ರಾಜ್ಯ ಸರಕಾರವು ಸಹಕಾರಿ ಕಾನೂನಿಗೆ ತಿದ್ದುಪಡಿಯೊಂದನ್ನು ತಂದಿತು. 
ಈ ತಿದ್ದುಪಡಿಯ ಪ್ರಕಾರ ಸಾಲ ವಾಪಸಾತಿಗೆ ಸಹಕರಿಸದ ರೈತರ ಆಸ್ತಿಯನ್ನು 
ಮುಟ್ಟುಗೋಲು ಹಾಕಿಕೊಂಡು, ಹರಾಜಿ ಜಿನಲ್ಲಿ ಹೆಚ್ಚು ಬೆಲೆ ಕೂಗುವವರಿಗೆ ರೈತರ ಆಸ್ತಿಯನ್ನು ' 
ನೀಡಬಹುದಾಗಿತ್ತು. ಪ್ರತೀ ಹಳ್ಳಿಯೂ ಈ ತಿದ್ದುಪಡಿಯಿಂದಾಗಿ ರಣರಂಗವಾಗುವುಡ? 
ರೈತ ಸಂಘವು ಎಚ್ಚರಿಸಿತು. ರೈತರನ್ನು ಇದು ಬಲಹೀನಗೊಳಿಸುವುದರೊಂದಿಗೆ 
ಗುಲಾಮರನ್ನಾಗಿ ಮಾಡುತ್ತದೆ ಎಂದು ಸಂಘವು ಟೀಕಿಸಿತು. ರೈತ ವಿರೋಧಿ ಸರಕಾರದ ' 
ವಿರುದ್ಧ “ಗಾಂಧೀಜಿಯವರ ದಂಡಿ ಯಾತ್ರೆಯಂತೆ” ದೀರ್ಫ ಪಾದಯಾತ್ರೆಯನ್ನು ' 
೧೯೮೫ರ ಅಕ್ಟೋಬರ್‌ ೨ ರಿಂದ ಸಂಘವು ಹಮಿಕೊಂಡಿತು. ಕರ್ನಾಟಕದ ಮೂಲೆ ' 
ಮೂಲೆಗಳಿಂದ ಆರಂಭವಾದ ಈ ಪಾದಯಾತ್ರೆಯು : ೧೯೮೫ರ ನವೆಂಬರ್‌ ೧ ರಂದು ' 
ಮುಕ್ತಾಯಗೊಂಡಿತು. ನಂತರ ಮೂರು ದಿನದ ಧರಣಿ ಸತಾ ಬಗ್ರಹದೊಂದಿಗೆ ಈ ಯಾತ್ರೆ 
ಮುಕ್ತಾಯವಾಯಿತು. ರೈತರ ಸಂಖ್ಯೆ ಅಲ್ಲಿ ಅಷ್ಟೊಂದು ಗಮನಾರ್ಹವಾಗಿರಲಿಲ್ಲ. | 
೧೯೯೧ರಲ್ಲಿ ರೈತ ಸಂಘವು ರಸ್ತೆ ಮತ್ತು ರೈಲು ರೋಕೋ ಚಳುವಳಿಯ ಸಂದರ್ಭದಲ್ಲಿ ' | 
| 


ಕ್ಟ 


ರೈತ ಚಳವಳಿಗಳು / ೩೭ 


“ಹರಾಜಿಗೆ” ಸಂಬಂಧಿಸಿದ ವಿಚಾರವನ್ನು ಒಟ್ಟು ಬೇಡಿಕೆಗಳ ಪಟ್ಟಿಯಲ್ಲಿ ಐದನೇ 
ಕ್ರಮಾಂಕಕ್ಕೆ ಇಳಿಸಿತು. ೧೯೯೨ರಲ್ಲಿ ರೈತರು ವಿಧಾನಸೌಧವನ್ನು ಆಕ್ರಮಿಸಿದ ಸಂದರ್ಭದಲ್ಲಿ 
ಇದೇ ವಿಚಾರಕ್ಕಿದ್ದ ಪ್ರಾಮುಖ್ಯತೆ ಕಡಿಮೆಯಾಗಿ ಹತ್ತರಲ್ಲಿ ಹನ್ನೊಂದನೆಯದಾಯಿತು. 
ಗ್ರಾಮ ಸ್ವರಾಜ್ಯಕ್ಕಾಗಿ ರೈತ ಚಳುವಳಿ 

ರೈತ ಸಂಘವು ಅಭಿವ್ಯಕ್ತಗೊಳಿಸಿರುವ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಎರಡು 
ಬಗೆಗಳಲ್ಲಿ ಕಾಣಬಹುದು. ಟೆಕ್ಸ್‌ಟೈಲ್‌, ಸಕ್ಕರೆ, ಎಣ್ಣೆ, ಗಂಧ ಮತ್ತು ಸೋಪು 
ಉದ್ದಿಮೆಗಳನ್ನು ಬಹಿಷ್ಕರಿಸುವುದರ ಮೂಲಕ, ಹಾಗೂ ಎರಡನೆಯದಾಗಿ, ಗ್ರಾಮಗಳಲ್ಲಿನ 
ರೈತರು ಸ್ವಂತ ಶಕ್ತಿಯ ಮೂಲಕ ಹಾಗೂ ತನ್ನ ಉಪಯೋಗಕ್ಕಾಗಿ ಪರಿಸರದ ಉತ್ಪನ್ನಗಳನ್ನು 
ಬಳಸಿಕೊಳ್ಳುವುದಾಗಿದೆ. ಮೊದಲನೆಯ ವಿಚಾರದ ಬಗ್ಗೆ ರೈತ ಸಂಘವು ಅಷ್ಟೊಂದು 
ಗಂಭೀರವಾಗಿಲ್ಲ. ಗ್ರಾಮ ಸ್ವರಾಜ್ಯಕ್ಕೆ ಸಂಬಂಧಿಸಿದಂತೆ ಮೂರು ಬಗೆಯ ಹೋರಾಟಗಳನ್ನು 
ರೈತ ಸಂಘ ಕೈಗೆತ್ತಿಕೊಂಡಿತ್ತು. ಒಂದನೆಯದ್ದು, ಮದ್ಯಪಾನ ನಿಷೇಧ ಕುರಿತಂತೆ ಹಾಗೂ 
ಎರಡನೆಯದು ಸೋಷಿಯಲ್‌ ಫಾರೆಸ್ಟ್ರಿಯ ವಿರುದ್ಧವಾಗಿ ಎಂದೆನ್ನಬಹುದು. ಪ್ರಾಕೃತಿಕ 
ಸಂಪನ್ಮೂಲಗಳನ್ನು ಆಯಾ ಗ್ರಾಮದಲ್ಲೇ ಮೀಸಲಿಡುವ ಚಳುವಳಿ ಮೂರನೆಯದಾಗಿದೆ. 


ಮದ್ಮಪಾನ ನಿಷೇಧ ಕುರಿತ ಹೋರಾಟ 

ಎರಡು ಭಿನ್ನ ಕಾಲಾವಧಿಗಳಲ್ಲಿ ಅಸ್ಸಾದಿಯವರು ಮದ್ಯಪಾನ ನಿಷೇಧ 
ಹೋರಾಟವನ್ನು ಅರ್ಥೈಸಲು ಪ್ರಯತ್ನಿಸಿದ್ದಾರೆ. ಮೊದಲನೆಯ ಅವಧಿಯನ್ನು 
೧೯೮೦-೮೬ ಎಂದು, ಹಾಗೂ ಉಳಿದ ಅವಧಿಯನ್ನು ಎರಡನೆಯ ಅವಧಿಯೆಂದು 
ಗುರುತಿಸಲಾಗಿದೆ. ಮದ್ಯಪಾನ ಮಾರಾಟದ ಹಿಂದಿನ ರಾಜಕೀಯವನ್ನು ವಿವರಿಸುವ 
ರೈತ ಸಂಘವು ತನ್ನ ಸಿದ್ದಾಂತದಲ್ಲೇ ದ್ವಂದ್ವವನ್ನು ಹೊಂದಿದೆಯೆಂದು ಅಸ್ಸಾದಿಯವರು 
ವಾದಿಸುತ್ತಾರೆ. ಒಂದು ಕಡೆ ಭಾಗಶಃ ನಿಷೇಧದ ಕುರಿತಂತೆ ಮಾತಾಡಿದರೆ, ಇನ್ನೊಂದು 
ಕಡೆ ಪೂರ್ಣ ನಿಷೇಧದ ಬಗ್ಗೆ ರೈತ ಸಂಘ ಮಾತಾಡುವುದು ದ್ವಂದ್ವ ಎಂದೆನ್ನಲಾಗಿದೆ. 
ಮೊದಲನೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಅಕ್ಕಿ ಮತ್ತು ತರಕಾರಿಗಳಿಂದ 
ತಯಾರಿಸುವ ಮದ್ಯವನ್ನು ಮನೆಯಲ್ಲಿಯೇ ತಯಾರು ಮಾಡುವುದಾದರೆ ಅದನ್ನು 
ತಡೆಯಬಾರದು ಎಂದೆನ್ನುತ್ತದೆ. ರೈತ ಸಂಘ. ಹಾಗೆ ಮಾಡದಿದ್ದರೆ, ಹಿಂದುಳಿದ ವರ್ಗಗಳ 
ಅದರಲ್ಲೂ ಮೂರ್ತೆದಾರ ವರ್ಗಗಳಲ್ಲಿ ಅನಾವಶ್ಯಕವಾಗಿ ನಿರುದ್ಯೋಗ ಸಮಸ್ಯೆಯನ್ನು 
ಸೃಷ್ಟಿಸಿದಂತಾಗುತ್ತದೆ ಎಂದು ರೈತ ಸಂಘ ವಾದ ಮಾಡಿದೆ. 

ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಹೊಸ ಸಾರಾಯಿ ಅಂಗಡಿಗಳನ್ನು ತೆಗೆಯುವ 
ಸಂದರ್ಭದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಅವುಗಳನ್ನು ಮುಚ್ಚಿಸಿರುವುದು 
ಕಂಡುಬರುತ್ತದೆ. ೧೯೮೨ರಲ್ಲಿ ಮುಖ್ಯವಾಗಿ ಹಾಸನದಲ್ಲಿ ಇಂತಹ ಘಟನೆಗಳನ್ನು ನಾವು 
ನೋಡಬಹುದು. ಹಾಸನ ಜಿಲ್ಲೆಯ ಏಳುಮಾಲಹಳ್ಳಿ ಹಾಗೂ ಏರಿಕೇರಿಗಳಲ್ಲಿ 
ಹೆಂಡದಂಗಡಿಗಳ ಹರಾಜನ್ನು ರೈತರು ೧೯೮೨ ಮತ್ತು ೧೯೮೩ರಲ್ಲಿ ತಡೆದರು. 
೧೯೮೬ರಲ್ಲಿ ಶಿವಮೊಗ್ಗದಲ್ಲಿ ಮದ್ಯ ಉದ್ದಿಮೆಯೊಂದಕ್ಕೆ ಸರಬರಾಜು ಆಗುತ್ತಿದ್ದ ನೀರನ್ನು 
ನಿಲ್ಲಿಸಿದ ಘಟನೆಗಳೂ ಇವೆ. 


೩೮ /ರೈತ ಚಳವಳಿಗಳು 


೧೯೯೦ರ ನಂತರ ರೈತ ಸಂಘವು ಸಂಪೂರ್ಣ ಮದ್ಯಪಾನ ನಿಷೇಧಕ್ಕೆ ಕರೆನೀಡಿ 
ತನ್ನ ಎರಡನೆಯ ಘಟ್ಟದ ನಿಲುವನ್ನು ಪ್ರತಿಪಾದಿಸಿತು. ಧಾರವಾಡದಿಂದ ಈ ಬಗೆಯ 
ಚಳವಳಿ ಆರಂಭವಾಗಿ, ನಂತರ ಶಿವಮೊಗ್ಗ ಮಂಡ್ಯ ಮತ್ತು ಬೆಳಗಾಂ ಜಿಲ್ಲೆಗಳಿಗೆ 
ಹಬ್ಬಿತು. ಶಿವಮೊಗ್ಗದ ಅಲ್ಲಾಪುರ, ಉದಿಕೆರೆ, ಬವಿಕೆರೆ ಮುಂತಾದ ೩೬ ಪ್ರದೇಶಗಳಲ್ಲಿ 
ಸಂಪೂರ್ಣವಾಗಿ ಮದ್ಯಪಾನ ನಿಷೇಧ ಜಾರಿ ತರುವಲ್ಲಿ ರೈತ ಸಂಘ ಯಶಸ್ವಿಯಾಯಿತು. 
ವಿವಿಧ ಹಳ್ಳಿಗಳಲ್ಲಿ ಸಹ ಸಂಗ್ರಹಣೆ ಮೂಲಕ, ದೀರ್ಫ ಪಾದಯಾತ್ರೆಯ ಮೂಲಕ, 
ಹೆಂಡದಂಗಡಿಗಳನ್ನು ಮುಟ್ಟಸುವ ಮೂಲಕ (ಉದಾ.ಗೆ ೧೯೯೩ರಲ್ಲಿ ತೀರ್ಥಹಳ್ಳಿ 
ಘಟನೆ) ಪ್ರತಿಭಟನೆ ನಡೆಯಿತು. ೧೯೯೩ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಮಲ್ಲಿಗೆಕಟ್ಟೆಯಲ್ಲಿ 
೧೯೯೪ರಲ್ಲಿ ನಾಗಸಮುದ್ರದಲ್ಲಿ ಸಾರಾಯಿ ವ್ಯಾಪಾರವನ್ನು ಹರಾಜು ಮಾಡುವುದನ್ನು 
ವಿರೋಧಿಸಲಾಯಿತು. ಹಾಗೆಯೇ ಅದರ ಮಾರಾಟವನ್ನು ನಿಲ್ಲಿಸಿ, ಅಲ್ಲಿದ್ದ ಹೆಂಡದ 
ಪಾತ್ರೆಗಳಿಗೆ ಬೆಂಕಿ ಇಡಲಾಯಿತು. ಹೆಂಡದ ವಾಹನಗಳೂ ಸುಟ್ಟುಹೋದವು. ಮಹಿಳೆಯರ 
ನೇತೃತ್ವದಲ್ಲಿ ನಡೆದ ಈ ಚಳುವಳಿಯಲ್ಲಿ ಸ್ಥಳೀಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳೂ 
ಭಾಗವಹಿಸಿದರು ಎನ್ನುವುದು ಗಮನಾರ್ಹವಾದ ಸಂಗತಿಯಾಗಿದೆ. 


ಸೋಷಿಯಲ್‌ ಫಾರೆಸ್ಟಿಯ ಎರುದ್ಧ ಚಳುವಳಿ 


ಗ್ರಾಮೀಣ ಜನರನ್ನು ಮತ್ತು ಗ್ರಾಮೀಣ ಉದ್ದಿಮೆಗಳ ಅಭಿವೃದ್ಧಿಯನ್ನು 
ಗಮನದಲ್ಲಿಟ್ಟುಕೊಂಡು ಐದನೆಯ ಪಂಚ ವಾರ್ಷಿಕ ಯೋಜನೆಯಲ್ಲಿ "ಸೋಷಿಯಲ್‌ 
ಘಾರೆಸ್ಟರಿ''ಯನ್ನು ಕಾರ್ಯರೂಪಕ್ಕೆ ತರಲಾಯಿತು. ಭೂಮಾಲೀಕರು ಭೂಮಸೂದೆಯನ್ನು 
ಜಾರಿತರದಂತೆ ಸೋಷಿಯಲ್‌ ಫಾರೆಸ್ಟರಿಯನ್ನು ತರಲಾಯಿತು ಎನ್ನಲಾಗಿದೆ. ಇವೆಲ್ಲದರ 
ಮಧ್ಯೆ ಜಾಗತಿಕ ಬ್ಯಾಂಕ್‌ನ ಸಹಕಾರದಿಂದ ೧೯೮೦ರ ದಶಕದಲ್ಲಿ ಏಕರೂಪದ ಸಸ್ಯ 
(ಮೋನೋಕಲ್ಲರ್‌)ಗಳನ್ನು ಗ್ರಾಮಗಳಲ್ಲಿ ಬೆಳೆಯುವ ಯೋಜನೆ ಕಾರ್ಯರೂಪಕ್ಕೆ ಬಂದವು. 
ಮುಖ್ಯವಾಗಿ ನಗರ ಕೇಂದ್ರಿತ ಉದ್ದಿಮೆಗಳ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡೆ 
ಈ ಯೋಜನೆ ಕಾರ್ಯರೂಪಕ್ಕೆ ಬಂದಿತು. ಇಲ್ಲಿ ಏಕರೂಪದ ಸಸ್ಯ ಎಂದರೆ ನೀಲಗಿರಿ 
ಮರಗಳೇ ಆಗಿದ್ದವು. ಇವುಗಳನ್ನು ರೆಯಾನ್‌ ಮತ್ತು ಕಾಗದ ಕೈಗಾರಿಕೆಗಳಲ್ಲಿ 
ಬಳಸಲಾಗುತಿತ್ತು. ಆರಂಭದಲ್ಲಿ ರೈತ ಸಂಘ ಮತ್ತು ಕೆಲವು ಪರಿಸರವಾದಿಗಳು ನೆಲದ 
ತೇವಾಂಶವನ್ನು ನೀಲಗಿರಿ ಗಿಡಗಳು ಕಡಿಮೆ ಮಾಡುತ್ತವೆ ಹಾಗೂ ಅದರ ಫಲವತ್ತತೆಯನ್ನು 
ನಾಶ ಮಾಡುತ್ತದೆ ಎನ್ನುವ ಕಾರಣಕ್ಕಾಗಿ “ಸೋಷಿಯಲ್‌ ಫಾರೆಸ್ಟರಿ”ಯ ಈ ರೂಪವನ್ನು 
ಪ್ರತಿಭಟಿಸಿದರು. 

ವಿದ್ವಾಂಸರ ಸಂಶೋಧನೆಗಳ ಆಧಾರದ ಮೇಲೆ ಇನ್ನೂ ಕೆಲವು ಕಾರಣಗಳಿಗಾಗಿ 
ಏಕರೂಪದ ಸಸ್ಯವನ್ನು ನೆಡುವುದನ್ನು ರೈತರು ವಿರೋಧಿಸಿದರು. ಇದು ನೆಲವನ್ನು ಒಣ 
ಮತ್ತು ಬರಡು ಮಾಡುತ್ತದೆ ಎನ್ನುವುದು ಒಂದು ಕಾರಣವಾದರೆ, ನೀಲಗಿರಿ ಗಿಡದ 
ಬೇರುಗಳಿಂದಾಗಿ ಭೂಮಿ ಮತ್ತು ಹುಲ್ಲುಗಳಿಗೆ ಆಪತ್ತು ಬರುವುದು ಇನ್ನೊಂದು ಕಾರಣ. 
ಇಂಥ ಹುಲ್ಲನ್ನು ಮೇವಿಗಾಗಲಿ ಅಥವಾ ಉರಿಸಲಿಕ್ಕಾಗಲಿ ಉಪಯೋಗಿಸುವಂತಿರಲಿಲ್ಲ. 
ಕುಡಿಯುವ ನೀರನ್ನು ಕಲುಷಿತ ಮಾಡುವುದರೊಂದಿಗೆ ರೈತರ ಆರೋಗ್ಯವನ್ನೇ ಈ 
ಗಿಡಗಳು ಹಾಳು ಮಾಡುವುದು ಎನ್ನುವ ಕಾರಣದಿಂದಲೂ ಪ್ರತಿಭಟನೆ ವ್ಯಕ್ತವಾಯಿತು. 


೧೯೭೦ರ ದಶಕದಲ್ಲಿ ಭೂಮಸೂದೆಯು ಕಾರ್ಯರೂಪಕ್ಕೆ ಬರದಂತೆ ತಡೆಯಲು 
ಸೋಷಿಯಲ್‌ ಫಾರೆಸ್ಟರಿಯನ್ನು ಭೂಮಾಲೀಕರು ಸ್ವಾಗತಿಸಿದ್ದರು. ಈಗ ಅವರೇ 
ಬೇರೊಂದು ಕಾರಣಕ್ಕಾಗಿ ಅದನ್ನು ವಿರೋಧಿಸುವ ಬಗೆಯನ್ನು ಅಸ್ಸಾದಿಯವರು 
ವಿವರಿಸುತ್ತಾರೆ. ೧೯೮೦ರ ನಂತರ ಮತ್ತೊಮ್ಮೆ ಭೂಮಸೂದೆ ಬರುವುದಿಲ್ಲ ಎನ್ನುವ 
ನಂಬಿಕೆ ಈ ಭೂಮಾಲೀಕರಿಗಿದೆ (ಇವರು “ರೈತರು” ಕೂಡ ಹೌದು). ಇನ್ನೊಂದು 
ಮುಖ್ಯ ಅಂಶವೇನೆಂದರೆ ಗ್ರಾಮದ ಸುತ್ತಲಿನ ಬಂಜರು ಭೂಮಿ ಹಾಗೂ ಗೋಮಾಳಗಳನ್ನು 
“ಮೀಸಲು ಪ್ರದೇಶ'' ಎಂದು ಘೋಷಿಸಿ ಅಲ್ಲಿ ನೀಲಗಿರಿ ಬೆಳೆಯುವ ಹುನ್ನಾರವನ್ನು 
ತಸಂಘದ ರೈತರು ಬಯಲಿಗೆಳೆದರು. “ಸಿ” ಮತ್ತು “ಡಿ” ವರ್ಗದ ಭೂಮಿಗಳೆಂದು 
ಕರೆದ ಈ ಗೋಮಾಳ ಅಥವಾ ಪೈಸಾರಿ ಜಾಗದ ಬದಿಯಲ್ಲೇ ಹೆಚ್ಚಿನ ಭೂಮಾಲೀಕರ 
ಭೂಮಿಯು ಇರುವುದು. ಆದ್ದರಿಂದ ನೀಲಗಿರಿ ಬೆಳೆಯಿಂದ ನೇರವಾಗಿ ತಮ್ಮಭೂಮಿಯ 
ಫಲವತ್ತತೆ ಕಡಿಮೆಯಾಗಿ ಬರಡಾಗಬಹುದು ಎಂದು ಯೋಚಿಸಿ “ಸೋಷಿಯಲ್‌ 
ಫಾರೆಸ್ಟರಿ” ವಿರುದ್ಧ ಭೂಮಾಲೀಕರು ಪ್ರತಿಭಟಿಸಿದರು. 
ದಲಿತ ಚಳುವಳಿಯೂ ರೈತ ಸಂಘದೊಂದಿಗೆ ಸೇರಿ ಏಕರೂಪಿ ಸಸ್ಯದ ರಾಜಕೀಯದ 
ವಿರುದ್ಧದ ಬಸ ಸಾಟರಾಂದಗೆ ಸೇರಿಕೊಂಡಿತು. ದಲಿತರು ಕಷ್ಟಪಟ್ಟು ರೂಡಿಸಿ 
॥ ಕೊಂಡಿರುವ ಗ್ರಾಮದ ಭೂಮಿಯನ್ನು "ಸೋಷಿಯಲ್‌ ಫಾರೆಸ್ಟ ಯಾಗಿ 
ಬಿಟ್ಟುಕೊಡಬೇಕಾಗಿತ್ತು. ಏಕೆಂದರೆ ಹೆಚ್ಚಿನ ದಲಿತರಲ್ಲಿ “ಪಟ್ಟೆ'' ಇರಲಿಲ್ಲ. ತಮ್ಮ 
ಇರುವಿಕೆಯ ಹಕ್ಕನ್ನು ಕಸಿದುಕೊಳ್ಳುವ ಈ ಪ್ರಯತ್ನದ ವಿರುದ್ಧ ಸೊಲ್ಲೆತ್ತುವುದು ದಲಿತರಿಗೆ 
ಅನಿವಾರ್ಯವೂ ಆಗಿತ್ತು. ಆಗಲೇ ಬೆಂಗಳೂರಿನ ಸೋಮಪುರ ಹೋಬಳಿ, ಮಾದನಹಳ್ಳಿ, 
ದಾಸನಹಳ್ಳಿ, ಭೈಲಸಂದ್ರ, ದಾಸಾನುಪುರ ಮೊದಲಾದೆಡೆಗಳಲ್ಲಿ ನೀಲಗಿರಿ ಅಥವಾ 
Baie "ಸಸ್ಯದ ಪ್ಲಾಂಟೇಶನ್ನಿಗಾಗಿ ದಲಿತರನ್ನು ಎತ್ತಂಗಡಿ ಮಾಡಿದ್ದರು. ಹೀಗಾಗಿ 
"ಪರಿಸರವನ್ನು ಉಳಿಸಿ ಜಿ ಎನ್ನುವ ಅಜೆಂಡಾದೊಂದಿಗೆ ಗುಡ್ಡಗಾಡು ಅಭಿವೃದ್ಧಿ ಸಮಿತಿ, 
ಮಣ್ಣು ರಕ್ಷಣಾ ಕೂಟ, ಫೆಡರೇಶನ್‌ ಆಫ್‌ ವಾಲಂಟರಿ ಆರನ್ಯೆಜೇಶನ್‌ ಫಾರ್‌ "ರೂರಲ್‌ 
ಡೆವೆಲಪ್‌ಮೆಂಟ್‌, ಕರ್ನಾಟಕ ಸರ್ವೋದಯ ಪವ ರೈತ ಸಂಘದೊಂದಿಗೆ 
ಧ್ವನಿಗೂಡಿಸಿದವು. ಕ 
ಶಿವಮೊಗ್ಗ, ಹಾಸನ, ಚಿಕಮಗಳೂರಿನಲ್ಲಿ ಈ ಪ್ಲಾಂಟೇಶನ್‌ ನಡೆಯುವ 
ಸಂದರ್ಭದಲ್ಲಿ (೧೯೮೨) ನೀಲಗಿರಿ ಸಸಿಗಳನ್ನು ನಾಶಮಾಡಲಾಯಿತು. ೧೯೮೨ರಲ್ಲಿ 
ಹಾಸನದ ತಿರುಮಲ ದೇವರ ಬೆಟ್ಟ, ಏಳುಗುಂಡ, ರಾಮದೇವರಪುರಗಳಲ್ಲಿ ೧೯೮೬ರ 
ಸುಮಾರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಕೋಗಿಲೆ ಹಳ್ಳಿ, ಚೆನ್ನಹಳ್ಳಿ ಮೊದಲಾದೆಡೆಗಳಲ್ಲಿ 
ನ ಅದೇ ವರ್ಷ ಹಾಸನದ 'ಗೂಜಹಳ್ಳಿಗಳಲ್ಲಿ ದೂಡಿ ಲಕ್ಷಕ್ಕೂ ಹೆಚ್ಚಿನ ನೀಲಗಿರಿ 
ಸಸಿಗಳನ್ನು ನಾಶಮಾಡಲಾಯಿತು. ಈ ಎಲ್ಲಾ ಘಟನೆಗಳಲ್ಲಿ ೧೯೮೨ ರಿಂದ 
ಜೀ ೪೦೦ಕ್ಕೂ ಅಧಿಕ ರೈತರು ಬಂಧನಕ್ಕೀಡಾದರು. 


ಪ್ರಾಕೃತಿಕ ಸಂಪನೂಲಗಳನ್ನು ಗ್ರಾಮಾಂತರಿಸುವುದು 


ಈ ಬಗೆಯ ವಿನೂತನ ಹೋರಾಟವನ್ನು.ಪ್ರಥಮಬಾರಿಗೆ ಕೆ.ಆರ್‌.ಆರ್‌. ಎಸ್‌ 
ಅನುಸರಿಸಿತು. ಆಯಾ ಗ್ರಾಮಗಳಲ್ಲಿರುವ ಸಂಪನ್ಮೂಲಗಳನ್ನು ಅಲ್ಲಿನ ಜನರಿಗಾಗಿಯೇ 


ಉಪಯೋಗಿಸಬೇಕು ಮತ್ತು ಅದರಿಂದ ಬರುವ ಲಾಭಗಳನ್ನು ಹಳ್ಳಿಯ ಅಭ್ಯುದಯಕ್ಕಾಗಿ 
ಬಳಸಿಕೊಳ್ಳಬೇಕೆಂಬ ು ತೀಮಾ ೯ನವನ್ನು ರೈತ ಸಂಘವು ಪ್ರಚಾರ ಮಾಡಲಾರಂಭಿಸಿತು. 

ಆದರ ಈ ಚಳವಳಿ ಯು ಕೇವಲ ಗ್ರಾನೈಟಿಗೆ ತಂ ೦ಧಿಸಿದ ಪ್ರಕರಣಕ್ಕೇ ಮೀಸಲಾಗಿದ್ದರಿಂದ 
ಚಳವಳಿಯ ವ್ಯಾಪ್ತಿ ಬಹಳಮಟ್ಟಿಗೆ ಕುಂಠಿತವಾಯಿತು. ಪರಿಣಾಮವಾಗಿ ೧೯೮೨ರಲ್ಲಿ 
ಮಳವಳ್ಳಿ, ಮದ್ದೂರು, ರಾಮನಗರ, ಚೆನ್ನಪಟ್ಟಣ ಮೊದಲಾದೆಡೆ ಗ್ರಾನೈಟ್‌ ತುಂಬಿದ 
ಲಾರಿಗಳನ್ನು ತಡೆಹಿಡಿದು, ಅವುಗಳನ್ನು ಸ್ಥಳದಲ್ಲೇ ರಾಶಿ ಹಾಕಿದ ಕಾರಣಕ್ಕಾಗಿ ಸುಮಾರು 
೧೩೦೦ ರೈತರು ನ್ಯಾಯಾಂಗ ಬಂಧನಕ್ಕೊಳಗಾದರು. ಕನಕಪುರದಲ್ಲಿ ಗ್ರಾನೈಟ್‌ ಅದಿರನ್ನು 
ತರುತ್ತಿದ್ದ ಸಂದರ್ಭದಲ್ಲಿ ಈ ಪ್ರತಿಭಟನೆಯನ್ನು ಎದುರಿಸಬೇಕಾಯಿತು. ಈ ಹಿನ್ನೆಲೆಯಲ್ಲಿ 
೧೯೯೦ರ ದಶಕದಲ್ಲಿಸರಕಾರವು ತಜ್ಞರ ಸಮಿತಿಯೊಂದನ್ನು ನೇಮಕ ಮಾಡಿ ಅಕ್ರಮವಾಗಿ 
ಕಾಂಟ್ರ್ಯಾಕ್ಟರುಗಳಿಗೆ ಲೈಸೆನ್ಸ್‌ ನೀಡಿ ಪರಿಸ ಸರವನ್ನು ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳನ್ನು 
ಲೂಟಿ ಮಾಡಿರುವ ಆಪಾದನೆಯನ್ನು ಪರಿಶೀಲಿಸಲು ಕೇಳಿಕೊಂಡಿತು. ೧೯೯೧ರ “ರಸ್ತೆ 
ರೋಕೋ'' ಸಂದರ್ಭದಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹಳ್ಳಿಗಳ ಆಸ್ತಿಯೆಂದು 
ಘೋಷಿಸಿತು. ಈ ಮೂಲಕ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ರೈತರ ಮುಂದಿಡಲು ರೈತ 
ಸಂಘವು ಅವಿರತವಾಗಿ ಶ್ರಮಪಟ್ಟಿತು. 


ಉತ್ತಮ ಬೆಲೆಗಳಿಗಾಗಿ ಹಾಗೂ ಬಾಕಿಗಾಗಿ ನಡೆದ ಚಳುವಳಿಗಳು 


ರೈತ ಚಳವಳಿಯ ಮುಖ್ಯ ಬೆನ್ನಲುಬಾದ ಈ ಬೇಡಿಕೆಯಿಂದಾಗಿಯೇ ಸಂಘಟನೆ 
ದಲೂ ತನ್ನ ಅಸಿ ಸಿತ್ರವನ್ನು ಉಳಿಸಿಕೊಳ್ಳಲು ಸಾಧ್ಯವಾಯಿತು. 


ಅಸ್ಸಾದಿಯವರು ವಿವರಿಸಿದ ಹಾಗೆ ಕಬ್ಬು ಮತ್ತು ಭತ್ತಕ್ಕೆ ಸಂಬಂಧಿಸಿದಂತೆ 
ಮುಖ್ಯವಾಗಿ “ಬೆಲೆಗಾಗಿ” ಚಳವಳಿ ನಡೆದಿರುವುದು. ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದಂತೆ 
ಉತ್ತಮ ಬೆಲೆಗಾಗಿ ಮತ್ತು ಬರಬೇಕಾದ ಬಾಕಿಗಾಗಿ 'ಜಳವಳಿ ನಡೆಯಿತು. ಹೀಗಾಗಿ 
ಅವರು ದಲಿತ ಸಂಘರ್ಷ ಸಮಿತಿಯ ಪ್ರೊ. ಕೃಷ್ಣಪ್ಪನವರು ಈ ರೀತಿಯ ರೈತ ಚಳುವಳಿಗಳು 
“ಟ್ರೇಡ್‌ ಯೂನಿಯನ್‌” ಲಕ್ಷಣಗಳನ್ನು 'ಹೊಂದಿವೆ ಎಂದದ್ದನ್ನು ತಮ್ಮ ಲೇಖನದಲ್ಲಿ 
ಉದ್ಧರಿಸುತ್ತಾರೆ. ಭತ್ತದ ಬೆಳೆಗೆ ಸಂಬಂಧಿಸಿದಂತೆ ರೈತ ಸಂಘವು ಲೆವಿ ಭತ್ತಕ್ಕೆ ಉತ್ತಮ 
ಬೆಲೆಯನ್ನು ನೀಡಬೇಕೆಂದು ಒತ್ತಾಯಿಸಿರುವುದು ಅಥವಾ ಲೆವಿ ಪದ್ಧತಿಯನ್ನೇ ರದ್ದು 
ಮಾಡಬೇಕೆಂದು ಒತ್ತಾಯಿಸಿರುವುದು ಕಂಡಬರುತ್ತದೆ. ಆದರೆ ಇಲ್ಲಿಯವರೆಗೆ ಲೆವಿ 
ಪದ್ಧತಿಯನ್ನು ರದ್ದು ಮಾಡಬೇಕೆಂದು ರೈತ ಸಂಘವು ಒಂದೇ ಒಂದು ಪ್ರಬಲವಾದ 
ಚಳುವಳಿಯನ್ನು ೈಗೆತ್ತಿಕೊಳ್ಳಲಿಲ್ಲ ಎಂದು ಅಸ್ಸಾದಿಯವರು ಅಭಿಪ್ರಾಯ ಪಡುತ್ತಾರೆ. 
ಅಷ್ಟಕ್ಕೂ, ಈ ರೀತಿಯ ಚಳುವಳಿ ಒಂದು ಅಥವಾ ಎರಡು ಜಿಲ್ಲೆಗಳಿಗೇ ಮೀಸಲಾಗಿದ್ದದ್ದು 
ಹಸಗ 


೧೯೮೧ರ ರಸ್ತೆತಡೆ ಚಳುವಳಿ 


ರೈತರ ಬೇರೆ ಬೇರೆ ಬೇಡಿಕೆಗಳೊಂದಿಗೆ “ಬೆಲೆ”ಗೆ ಸಂಬಂಧಿಸಿದಂತೆ ಏಪ್ರಿಲ್‌ 
೧೯೮೧ರಲ್ಲಿ ಶಿವಮೊಗ್ಗ ಮತ್ತು ದಾವಣಗೆರೆಯಲ್ಲಿ ಚಳವಳಿ ನಡೆಯಿತು. ರೈತರ 
ಭಾಗವಹಿಸುವಿಕೆಯ ದೃಷ್ಟಿಯಲ್ಲಿ ಇದು ಅಷ್ಟು ಮಹತ್ವವನ್ನು ಪಡೆಯಲಿಲ್ಲ. ಆದರೆ 
ನಗರಗಳ ಜನ ಜೀವನ ೌಅಸ್ತಿವ್ಯಸವಾಯಿತು. ತರಕಾರಿ- “ಹಾಲು ಮುಂತಾದ ತೀರಾ 


ರೈತ ಚಳವಳಿಗಳು/೪೧ 


ಅವಶ್ಯವಾದ ವಸ್ತುಗಳು ನಗರಕ್ಕೆ ಬರಲಿಲ್ಲ (ದಾವಣಗೆರೆ ಮತ್ತು ಶಿವಮೊಗ್ಗಗಳಲ್ಲಿ. 
ಆದರೆ ಹಾಸನ ಜಿಲ್ಲೆಯ ದೊಡ್ಡ ಹೋಬಳಿಯಲ್ಲಿ ಪೋಲೀಸರಿಂದ ಮೂವರು ರೈತರು 
“ಗೋಲಿಬಾರ್‌''ನಲ್ಲಿ ಸಾಯುವುದರೊಂದಿಗೆ ಈ ಬೇಡಿಕೆಗಾಗಿ ನಡೆಯುತಿದ ಹೋರಾಟ 
ತಾತ್ಕಾಲಿಕವಾಗಿ ಸ್ತಬ್ಧವಾಯಿತು. ಬ 


ವಿಧಾನಸೌಧದೊಳಗೆ ಧರಣಿ (ಆಗಸ್ಟ್‌ ೧೯೮೩) 


ರೈತರಿಗೆ ಸಂದಾಯವಾಗಬೇಕಿದ್ದ ಬಾಕಿ ಹಣ (ಎರ್ರಿಯರ್ಸ್‌)ಕ್ಕಾಗಿ ಏಕಾಂಶದ 
ಹೋರಾಟವನ್ನು ವಿಧಾನಸೌಧದೊಳಗೆ ಧರಣಿ ಮಾಡುವುದರ ಮೂಲಕ ಜನರ ಗಮನ 
ಸಳೆಯಲಾಯಿತು. ಈ ಚಳವಳಿಯ ಮೂಲಕ ರೈತ ಸಂಘವು ಶಿವಮೊಗ್ಗ, ಮೈಸೂರು, 
ಹಾಸನ, ಮಂಡ್ಯ ಮತ್ತು ರಾಯಚೂರುಗಳಲ್ಲಿ ಪ್ರಬಲವಾಗಿರುವುದನ್ನು ದೃಢಪಡಿಸಿತು. 
ರೈತರ ಮೂರು ಮುಖ್ಯ ಬೇಡಿಕೆಗಳು ಹೀಗಿದ್ದವು : ೧. ಕಬ್ಬು ಬೆಳೆಯಬೇಕಾದಾಗ 
ಆಗುವ ಖರ್ಚು ಹಾಗೂ ಮಾರುಕಟ್ಟೆ ಸೂಚ್ಯಂಕೆಯನ್ನು ಗಮನದಲ್ಲಿಟ್ಟುಕೊಂಡು ಬೆಲೆಯ 
ನಿರ್ಧಾರ ಮಾಡಬೇಕು; ೨. ಸಕ್ಕರೆ ಕಾರ್ಯಾನೆಗಳಿಂದ ಬರಬೇಕಾದ ಬಾಕಿಯನ್ನು 
ತಕ್ಷಣವೇ ಬಿಡುಗಡೆ ಮಾಡುವುದು ಹಾಗೂ, ೩. ತುಂಗಭದ್ರಾ, ಸಾಲಾರ್‌ ಜಂಗ್‌ 
ಮತ್ತು ಚಾಮುಂಡೇಶ್ವರಿ ಕಬ್ಬು ಕಾರ್ಹಾನೆಗಳನ್ನು ರಾಷ್ಟ್ರೀಕರಣ ಮಾಡುವುದು. ಆದರೆ, 

ಸಂಘವು “ಸಕ್ಕರೆ ಲೆವಿ ರದ್ದು” ಅಥವಾ “ಬಡ್ಡಿ ರಹಿತ ಸಾಲವನ್ನು ಸಣ್ಣರೈತರಿಗೆ 
ಕೊಡುವುದು” ಮುಂತಾದ ಸಣ್ಣ ಹಾಗೂ ಮಧ್ಯಮ ವರ್ಗದ ರೈತರ ಹಿತಾಸಕ್ತಿಯನ್ನು 
ಕಾಯುವ ಪ್ರಯತ್ನವನ್ನು ಮಾಡಲಿಲ್ಲಎಂದು ಅಸ್ಸಾದಿಯವರು ವಿಶ್ಲೇಶಿಸುತ್ತಾರೆ. ಹಾಸನ, 
ಮಂಡ್ಯ, ಶಿವಮೊಗ್ಗ, ರಾಯಚೂರುಗಳಿಂದ ಬಂದ ಸುಮಾರು ೧೦೦ ರೈತರು ಆರು 
ದಿನಗಳ ಕಾಲ ವಿದಾನಸೌಧದೊಳಗೆ ಧರಣಿ ಮಾಡಿದರು. ರಾಜಕೀಯ ಪಕ್ಷಗಳ 
ಭಿನ್ನತೆಯನ್ನು ಮರೆತು ಕೆಲವು ಶಾಸಕರು ಕೂಡ ಈ ಧರಣಿಯಲ್ಲಿ ಭಾಗವಹಿಸಿದರು. 

ಶಾಸಕರಾದ ಕೆ. ನಾಗೇಗೌಡ, ಹೆಚ್‌. ಎಲ್‌. ಚೌಡಯ್ಯ ಹಾಗೂ ಮಾಜಿ ಶಾಸ ಸಕರಾದ 
ಎಂ. ಎಸ್‌. ಆತ್ಮಾನಂದ, ಅಧಿಕಾರದಲ್ಲಿದ್ದ ಜನತಾ ಪಕ್ಷದ ಬಂಡಿಸಿದ್ದೇಗೌಡ ಮತ್ತು 
ಕೆಂಪೇಗೌಡ ಇವರೂ ಈ ಚಳುವಳಿಯಲ್ಲಿ ಭಾಗವಹಿಸಿರುವುದು ಗಮನಾರ್ಹವಾಗಿದೆ. 
ಈ ಧರಣಿಯನ್ನು ಮುರಿಯಲು ಸರಕಾರವು ವಿಧಾನಸೌಧದ ಕ್ಯಾಂಟೀನನ್ನು ಮುಚ್ಚುವ 
ಮೂಲಕ ಹಾಗೂ ಆಹಾರ-ಪಾನೀಯಗಳನ್ನು ಒಳಗೆ ತರಲು ಬಿಡದ ಮೂಲಕ 
ಪ್ರಯತ್ನಿಸಿತು. ಕೊನೆಯ ಪ್ರಯತ್ನವಾಗಿ ಎಲ್ಲರನ್ನೂ ಪೋಲೀಸರು ಬಂಧಿಸಿದರು. 


ಭತ್ತದ ಸಂಗ್ರಹ ಹಾಗೂ ಲೆವಿ ಬೆಲೆಯ ಎರುದ್ಧದ ಚಳುವಳಿ 


೧೯೮೦ರ ದಶಕದಲ್ಲಿ ಈ ಮೇಲಿನ ಬೇಡಿಕೆಗಳಿಗಾಗಿ ರೈತರಿಂದ ತೀವ್ರವಾದ 
ಒತ್ತಾಯಗಳು ಬಂದವು. ಯಾವಾಗ ಸರಕಾರವು ಭತ್ತವನ್ನು ಕೊಂಡೊಯ್ಯುವುದಕ್ಕೆ 
ನಿರ್ಬಂಧಗಳನ್ನು ಹೇರಿತೋ ಮತ್ತು “ಲೆವಿ ಸ್ಲಾಬ್‌''ಅನ್ನು ರೈತರ ಮೇಲೆ ಹೇರಿತೋ, 
ಅಲ್ಲಿಂದಲೇ ರೈತರಿಂದ ಪ್ರತಿಭಟನೆ "ಆರಂಭವಾಯಿತು. ಶಿವಮೊಗ್ಗ, ಹಾಸನ, ಮಂಡ್ಯ 
ಮತ್ತು ಮೈಸೂರುಗಳಲ್ಲಿ ಈ ಹೋರಾಟ ನಡೆಯಿತು. “ಲೆವಿ ಸ್ಲಾಬ್‌ “4 ಸಂಬಂಧಿಸಿದಂತೆ 
“ಮಿಲ್‌ ಪಾಯಿಂಟ್‌ ಲೆವಿ” ಎಂದು ಕರೆಯಲಾಗುವ ಶರತ್ತಿನ ಪ್ರಕಾರ ಮಿಲ್‌ಗಳ 


೪೨ / ರೈತ ಚಳವಳಿಗಳು 


ಮಾಲೀಕರು ಹಾಗೂ ವಾಪಾರಿಗಳು ತಮಗೆ ನಿಗದಿಪಡಿಸಿದ ಭತ್ತವನ್ನು ಸಂಗ್ರಹಸಿಡ 
ಬೇಕಾಗಿತು. ಮಾಡೀ ಸಹಜವಾಗಿಯೇ ರೈತರ ಮೇಲೆ ನಿರ್ಬಂಧಗಳಾದವು. ಶೇ. 
೫೦ ಕ್ಕಿಂತ ಹೆಚ್ಚಿನ ಭತ್ತವನ್ನು ಸರಕಾರಕ್ಕಾಗಲಿ ಅಥವಾ ಮಧ್ಯಮವರ್ತಿಗಳಿಗಾಗಲಿ 
ರೈತರು ಮಾರುವಂತಿರಲಿಲ್ಲ. ತಿಂಗಳಿಗೊಮ್ಮೆ ಮೂರು ಕ್ವಿಂಟಾಲ್‌ ಮೀರದಂತೆ ಅಥವಾ 
ತಿಂಗಳಿಗೆ ಮೂರು ಬಾರಿ ಮಾತ್ರ ಭತ್ತವನ್ನು ಮಿಲ್ಲುಗಳಿಗೆ ಕೊಂಡೊಯ್ಯಬಹುದಾಗಿತ್ತು. 
ಹಾಗೆಯೇ ತನ್ನ ಸ್ವಂತ ಉಪಯೋಗಕ್ಕಾಗಿಯೇ ಭತ್ತವನ್ನು ಮಿಲ್ಲುಗಳಿಗೆ ಕೊಂಡೊಯ್ದ 
ಎನ್ನುವ ದೃಢೀಕರಣ ಪತ್ರವನ್ನು ಹೊಂದಿರಬೇಕಾಗಿತ್ತು. ಈ ಲೆವಿ ಪದ್ಧತಿಯಲ್ಲಿ ಮಾರುಕಟ್ಟೆ 
ಬೆಲೆಗಿಂತ ಕಡಿಮೆ ಬೆಲೆಯನ್ನು ಭತ್ತಕ್ಕೆ ಶಿಫಾರಸ್ಸು ಮಾಡಲಾಗಿತ್ತು. 

೧೯೮೦ರಲ್ಲಿ ಪ್ರತಿಭಟನೆಯ ಅಲೆಗಳು ಎದ್ದವು. ಲೆವಿಗಾಗಿ ಭತ್ತವನ್ನು ಕಳಿಸುವುದನ್ನು 
ರೈತರು ನಿಲ್ಲಿಸಿ “ತೆರಿಗೆ-ನಿಲ್ಲಿಸುವ ಕಾರ್ಯಕ್ರಮ”'ಕ್ಕೆ ನಾಂದಿ ಹಾಕಿದರು. ಇದರೊಂದಿಗೆ 
ಮಾರುಕಟ್ಟೆಗೆ ವ್ಯವಸಾಯೋತ್ಪನ್ನಗಳನ್ನು ಎರಡು ತಿಂಗಳ ಅವಧಿಯವರೆಗಾದರೂ 
ತಡೆಹಿಡಿಯಲು ನಿರ್ಧರಿಸಲಾಯಿತು. ನಿರ್ಧಾರಗಳು ಅನುಷ್ಠಾನಕ್ಕೂ ಬಂದವು. ಆದರೆ, 
ಸಣ್ಣ ಮತ್ತು ಬಡ ರೈತರು ಮಾತ್ರ ಈ ನಿರ್ಧಾರದಿಂದ ಕಷ್ಟಕ್ಕೀಡಾದವು ಮತ್ತು ಆ 
ಕಾರಣದಿಂದ ಪೂರ್ಣವಾಗಿ ಅನುಷ್ಠಾನವಾಗಲಿಲ್ಲ. 

೧೯೮೨ರಲ್ಲಿ ಮಂಡ್ಯದಲ್ಲಿ ಸುಮಾರು ೫೦,೦೦೦ ರೈತರ ಸಮಾವೇಶ ನಡೆಯಿತು. 
“ಲೆವಿ ಆರ್ಡರನ್ನು” ಅಲ್ಲಿ ಪ್ರತಿಭಟನಾತಕ್ರವಾಗಿ ಸುಡಲಾಯಿತು. ಲೆವಿಗೆ ಸಂಬಂಧಿಸಿದಂತೆ 
ಬೇಡಿಕೆಯೊಂದಿಗೆ ಇನ್ನಿತರ ಬೇಡಿಕೆಗಳು ಇಲ್ಲಿ ಸೇರಿಕೊಂಡವು. ಲೆವಿಗೆ ಸಂಬಂಧಿಸಿದ 
ಮುಖ್ಯ ತೀರ್ಮಾನಗಳನ್ನು ಬದಿಗಿರಿಸಿ, ತೆರಿಗೆಯನ್ನು ಕೊಡದಿರುವ, ಬಾಕಿಯನ್ನು ಸರಕಾರಕ್ಕೆ 
ಪಾವತಿಸದಿರುವ, ಸಾರಾಯಿ ಅಂಗಡಿಗಳನ್ನು ಮುಚ್ಚಿಸುವ, ಯಂತ್ರಗಳಿಂದಾದ 
ಉತ್ಪಾದನೆಗಳನ್ನು ಬಹಿಷ್ಕರಿಸುವ ಹಾಗೂ ಅಧಿಕಾರಿಗಳನ್ನು ಗ್ರಾಮದೊಳಗೆ ಪ್ರವೇಶವನ್ನು 
ನೀಡದಿರುವಂಥ ತೀರ್ಮಾನಗಳನ್ನು ಮುಂದಿನ ಹೋರಾಟಕ್ಕಾಗಿ ತೆಗೆದುಕೊಳ್ಳಲಾಯಿತು. 
೧೯೯೦ರ ದಶಕದಲ್ಲಿ ಈ ಕುರಿತಂತೆ ಯಾವುದೇ ಪ್ರತಿಭಟನೆಗಳಾಗಲಿಲ್ಲ. 


ಉಳಿದ ಬೆಳೆಗಳಿಗೆ ಸಂಬಂಧಿಸಿದ ಹೋರಾಟಗಳು 


ಭತ್ತ, ಕಬ್ಬುಗಳ ಮೇಲಿನ ಸಮಸ್ಯೆ ಗಳನ್ನು ಚರ್ಚಿಸಿದ ಹಾಗೆ ಕೆ.ಆರ್‌.ಆರ್‌.ಎಸ್‌ 
ಉಳಿದ ಬೆಳೆಗಳಾದ ತಂಬಾಕು, ಹತ್ತಿ ಗೋಧಿ, ಜೋಳ, ರಾಗಿ, ಕೊಕ್ಕೋ, ಕಾಫಿ, 
ಎಣ್ಣೆಕಾಳುಗಳು ಇತ್ಯಾದಿಗಳ ಬಗ್ಗೆ ಚರ್ಚಿಸಲಿಲ್ಲ. ಈ ರೀತಿಯ ಬೆಳೆಗಳಿಗೆ ಸಂಬಂಧಿಸಿದಂತೆ 
ಸ್ಥಳೀಯ ರೈತರೇ ಹೆಚ್ಚು ಸ ಸಂದಿಸಿದಂತೆ ಕಂಡುಬರುತ್ತದೆ. ಆದರೂ ರೈತ ಸಂಘ ಕೆಲವು 


ಕಡೆಗಳಲ್ಲಿ ಉಳಿದ ಬೆಳೆಗಳಿಗೆ ಸಂಬಂಧಿಸಿದಂತೆ ಹೋರಾಟ ಭನ. ನಿದರ್ಶನಗಳೂ 
ಇವೆ. 


ತಮ್ಮ ತಂಬಾಕು ಬೆಳೆಗೆ ಯೋಗ್ಯವಾದ ಬೆಲೆಗಾಗಿ ೧೯೮೩ರ ಅಕ್ಟೋಬರ್‌ನಲ್ಲಿ 
ರೈತರು ಪಿರಿಯಾಪಟ್ಟಣ, ಹೊೂಣಸೂಕ್ಷಾ ಅರಕಲಗೂಡು, ಕೆ.ಆರ್‌. ನಗರ ಮುಂತಾ 
ದೆಡೆಗಳಲ್ಲಿ ರಸ್ತೆಗಳನ್ನು ತಡೆಯುವ ಮೂಲಕ ಸ ಸರಕಾರವನ್ನು ಆಗ್ರಹಿಸಿದರು. ಇದಕ್ಕೆ 
ಸಂಬಂಧಿಸಿದಂತೆ ಇನ್ನೂ ನಾಲ್ಕು ಬೇಡಿಕೆಗಳನ್ನು ಸರಕಾರದ ಮುಂದಿಟ್ಟಿತು. ಅವುಗಳು 


ರೃತ ಚಳವಳಿಗಳು / ೪೩ 


ಹೀಗಿವೆ: ೧. ಮಧ್ಯವರ್ತಿಗಳನ್ನು ಹೊರತುಪಡಿಸಿ ನೇರವಾಗಿ ತಂಬಾಕು ಬೆಳೆಗಾರರಿಂದ 
ಬೆಳೆಯನ್ನು ಕೊಳ್ಳಬೇಕು; ೨. ಸರಕಾರಿ ಮಾಧ್ಯಮಗಳೇ ಬೆಳೆಯನ್ನು ಕೊಳ್ಳಬೇಕು; 
೩. ಸರಿಯಾದ ಸಮಯಕ್ಕೆ ಹಣ ಸಂದಾಯ ಮಾಡಬೇಕು; ೪. ತಮಗೆ ಬರಬೇಕಾದ 
ಬಾಕಿಯನ್ನು ಬಡ್ಡಿಯೊಂದಿಗೆ ಕೊಡುವುದು ಇವುಗಳ ಜೊತೆಗೆ ಉತ್ತಮ ಹಿಡುವಳಿಯ 
ತಂಬಾಕಿಗೆ ಕೆ.ಜಿ.ಯೊಂದಕ್ಕೆ ೧೮.೭೦ ರೂ.ಗಳಂತೆಯೂ, ಕೆಳಮಟ್ಟದ ತಂಬಾಕಿಗೆ 
೧೨.೭೦ ರೂ.ಗಳಂತೆಯೂ ಬೆಲೆಗಳನ್ನು ನೀಡಬೇಕೆಂದು ಆಗ್ರಹಿಸಲಾಯಿತು. ರಸ್ತೆ 
ತಡೆ ಚಳುವಳಿಯೊಂದಿಗೆ “ಜೈಲ್‌ ಭರೋ” ಮತ್ತು “ಘೇರಾವೊ'”'ಗಳೂ ಈ ಸಂದರ್ಭದಲ್ಲಿ 
ನಡೆದು ೭೦೦ಕ್ಕೂ ಹೆಚ್ಚಿನ ರೈತರು ಬಂಧಿಸಲ್ಪಟ್ಟರು. ೧೯೯೧ರ ವೇಳೆಗೆ ಮತ್ತೊಮ್ಮೆ 
ರೈತರು ಇನ್ನೂ ಕೆಲವು ಬೇಡಿಕೆಗಳನ್ನು ಮುಂದಿಟ್ಟರು. ಉತ್ತಮ ಸಬ್ಬಿಡಿಗಾಗಿ, ತಂಬಾಕಿಗೆ 
ಒಳ್ಳೆಯ ಕ್ರಯ ಬರುವ ಹಾಗೆ ಕ್ರಮಗಳಿಗಾಗಿ, ತಂಬಾಕು ಬೀಜಗಳ ಮೇಲಿನ 
ನಿರ್ಬಂಧಗಳನ್ನು ಸಡಿಲಿಸುವ ಬಗ್ಗೆ ಹಾಗೂ, ಕೀಟನಾಶಕ ಮತ್ತು ಗೊಬ್ಬರಗಳನ್ನು 
ನೇರವಾಗಿ ತಂಬಾಕು ಕಾರ್ಪೊರೇಶನ್ನಿಗೆ ವಿತರಿಸುವ ಬಗ್ಗೆ ತಂಬಾಕು ಬೆಳೆಗಾರರು 
ಆಗ್ರಹಿಸಿರುವುದು ಕಂಡುಬರುತ್ತದೆ. 


ಕಾಫಿಗೆ ಸಂಬಂಧಿಸಿದಂತೆ ಚಳವಳಿಯೇನು ಆಗದಿದ್ದರೂ ಅಲ್ಲಿ ಇಲ್ಲಿ ಬೇರೆ ಬೇರೆ 
ಸಂದರ್ಭಗಳಲ್ಲಿ ಅವುಗಳ ಮೇಲಿನ ಸಮಸ್ಯೆಗಳನ್ನು ಸರಕಾರದ ಮುಂದಿಡಲಾಯಿತು. 
೧೯೮೮-೮೯ರಲ್ಲಿ ಚಿಕ್ಕಮಗಳೂರಿನ ರೈತರು ಬರಗಾಲಕ್ಕೆ ಸಂಬಂಧಿಸಿದಂತೆ ಧರಣಿ 
ಕುಳಿತಾಗ ಕಾಫಿಯ ಮೇಲಿನ ಸಾಲಕ್ಕೆ ಪೆನಲ್‌ ಬಡ್ಡಿಯನ್ನು ರದ್ದು ಮಾಡಬೇಕೆಂಬ 
ಬೇಡಿಕೆಯನ್ನು ರೈತ ಸಂಘ ಇಟ್ಟಿತು. ೧೯೯೦ರ ಮೂಡಿಗೆರೆ ರ್ಯಾಲಿಯಲ್ಲಿ ವೈಜ್ಞಾನಿಕ 
ಬೆಲೆ; ಪರ್ಚೇಸ್‌ ಟ್ಯಾಕ್ಸ್‌ ಅನ್ನು ರದ್ದು ಮಾಡಬೇಕು; ಏಕರೂಪಿ ಸ ವ್ಯವಸ್ಥೆ: 
ಕಾಫಿ ಬೋರ್ಡ್‌ಗೆ ಬೆಳೆಗಾರರ ಚೀಮಣತಿ ಹಾಗೂ ಬಡ್ಡಿರಹಿತ ಸಾಲಕ್ಕಾಗಿ ಕಾಫಿ 
ಬೆಳೆಗಾರರ ಪರವಾಗಿ ಬೇಡಿಕೆಗಳನ್ನು ರೈತ ಸಂಘವು ಮುಂದಿಟ್ಟಿತು. 
ಹೊಸಪೇಟೆಯಲ್ಲಿ ಜರುಗಿದ ರ್ಯಾಲಿಯಲ್ಲಿ ಸರಕಾರವು ಉದಾರವಾದದ 
ಪರವಾಗಿರುವುದನ್ನು ಖಂಡಿಸಲಾಯಿತು. ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರಿಗೆ ಕಾಫಿ 
ಬೋರ್ಡ್‌ನ್ನು ಹಸ್ತಾಂತರ ಮಾಡಬೇಕು, ಕಾಫಿ ರಫ್ತಿನ ಮೇಲಿನ ನಿರ್ಬಂಧಗಳನ್ನು 
ರದ್ದು ಮಾಡಬೇಕು, ೨೫ ಎಕರೆ ಒಳಗೆ ಯಾರಾದರೊಬ್ಬ ಕಾಫಿ ಬೆಳೆಗಾರ ಆಕ್ರಮಿಸಿದ 
ಪ್ರಕರಣಗಳಿದ್ದರೆ ಅವುಗಳನ್ನು ನ್ಯಾಯಸಮತಗೊಳಿಸುವುದು ಮುಂತಾದ ಬೇಡಿಕೆಗಳನ್ನು 
ರೈತ ಸಂಘವು ಸರಕಾರದ ಮುಂದಿಟ್ಟಿತು. 

ಹತ್ತಿ ಬೆಳೆಗಾರರ ಸತ್ಯಾಗ್ರಹದ ಬಗ್ಗೆ ಕೂಡ ಕೆಲವು ವಿವರಗಳಿವೆ. ೧೯೮೦ರ 
ದಶಕದಲ್ಲಿ 'ನಿಪ್ಪಾಣಿಯಲ್ಲಿ ಹತ್ತಿ ಬೆಳೆಗಾರರು ಹೋರಾಟವನ್ನು ಮಾಡಿದ ಮಾದರಿಯನ್ನು 
ಈಗಾಗಲೆ ಹಿಂದೆ ವಿವರಿಸಿದ್ದೇನೆ. ೧೯೯೨ರಲ್ಲಿ ಧಾರವಾಡದ ಎಗ್ರಿಕಲ್ಲರಲ್‌ 
ಮಾರ್ಕೆಟಿಂಗ್‌ ಸಂಸ್ಥೆ ಬೆಳೆಗಾರರಿಗೆ ಕೊಡಬೇಕಾದ ಹಣವನ್ನು ಕೊಡಲು ಅಸಮರ್ಥ 
ವಾದಾಗ, ಹತ್ತಿ ಬೆಳೆಗಾರರು ಆ ಕಛೇರಿಗೆ ಬೀಗ ಜಡಿದು ಹಣವನ್ನು ಕೂಡಲೆ 
ಕೊಡಬೇಕೆಂದು ; ಒತ್ತಾಯಿಸಿದರು. ರೈತ ಸಂಘದ ವಿದಾನಸಭಾ ಸದಸ್ಯರು ಕೇವಲ ಒಮ್ಮೆ 
ಮಾತ್ರ ಹತ್ತಿ ಬೆಳೆಗಾರರ ಬಗ್ಗೆ ಮಾತಾಡಿದರು ಎಂದು ಅಸ್ಸಾದಿಯವರು ಬರೆಯುತ್ತಾರೆ. 


೪೪ /ರೆತ ಚಳವಳಿಗಳು 
[3 


ರಾಜಕೀಯ ಉದ್ದೇಶಗಳಿಗಾಗಿ ನಡೆದ ಚಳುವಳಿಗಳು 

೧೯೮೩ರ ವಿದಾನಸಭೆ ಚುನಾವಣೆಯವರೆಗೂ “ಪಕ್ಷರಹಿತ'' ಸಿದ್ಧಾಂತವನ್ನು 
ಹಾಗೂ “ಚುನಾವಣೆಗಳನ್ನು ಬಹಿಷ್ಕರಿಸುವ” ಸಿದ್ಧಾಂತವನ್ನು ರೈತ ಸಂಘವು ಪಾಲಿಸಿಕೊಂಡು 
ಬಂದಿತ್ತು. ಈ ಸಿದ್ದಾಂತಕ್ಕೆ ಎರಡು ಮುಖ್ಯ ಬರನ ಹೀಗಿವೆ : ಯಾವುದೇ 
ರಾಜಕೀಯ ಪಕ್ಷದ ವ್ಯಕ್ತಿಗಳು ತಮ್ಮಪಕ್ಷದ ಸಿದ್ಧಾಂತಗಳೇನೆ € ಇದ್ದರೂ ಉದ್ದಿಮೆದಾರರ 
ಪರವಾದ ಧೋ ರಣೆಯನ್ನು ಹೊಂದಿರುತ್ತಾರೆ ಎನ್ನುವುದು ಮೊದಲನೆಯ ಕಾರಣವೆಂದು 
ಹೇಳಬಹುದು. ರಾಜಕೀಯ ವ್ಯಕ್ತಿಗಳಿಗೆ ತಮ್ಮಅಜ್ಞಾನ ಮತ್ತು ನಿರಕ್ಷರತ್ವದಿಂದಾಗಿ ರೈತರ 
ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಹೃದಯವಂತಿಕೆಯಿರುವುದಿಲ್ಲ ಎನ್ನುವುದು 
ಎರಡನೆಯ ಕಾರಣವಾಗಿದೆ. ಆದರೆ ೧೯೮೩ರ ವಿದಾನಸಭಾ ಚುನಾವಣೆಯ 
ಸಂದರ್ಭದಲ್ಲಿ ರೈತ ಸಂಘ ತನ್ನ ತಟಸ್ಥ ಧೋರಣೆಯಿಂದ ಹೊರ ಬಂದು, ಆಡಳಿತರೂಢ 
ಕಾಂಗ್ರೆಸ್‌ (ಐ) ಪಕ್ಷವನ್ನು ಸೋಲಿಸುವ ಮೂಲಕ ಜನತಾ-ಕ್ರಾಂತಿದಳ ಒಕ್ಕೂಟಕ್ಕೆ ಮತ 
ಹಾಕುವಂತೆ ರೈತರನ್ನು ಕೋರಿತು. ರೈತರ ಆಶಯಗಳನ್ನು ಈಡೇರಿಸಲು ಈ ರೀತಿಯ 
“ಬ್ಯಾಲೆನ್ಸ್‌ ಆಫ್‌ ಪವರ್‌''ನ ಅಗತ್ಯವಿದೆ ಎಂದು ಆ ಸಂದರ್ಭದಲ್ಲಿ ರೈತ ಸಂಘ 
ಸ್ಪಷ್ಟಪಡಿಸಿತು. ಆದರೆ, ಕೆಲವೇ ದಿನಗಳಲ್ಲಿ ರೈತ ಸಂಘ ತನ್ನ ನಿಲುವನ್ನು ಬದಲಾಯಿಸುತ್ತಾ 
ಮತದಾರರ ವೇದಿಕೆ ಅಥವಾ ರೈತ ಸಂಘದ ಹ )ನರ್‌ನ ಯಾವುದೇ ಪಕ್ಷಗಳಿಂದ ೧೯೯೪ರ 
ಚುನಾವಣೆಯಲ್ಲಿ ಸ್ಪರ್ಧಿಸುವ ನಿರ್ಧಾರ ಪ್ರಕಟ ಮಾಡಿ, ಚುನಾವಣೆಯಲ್ಲಿ ಭಾಗವಹಿಸಿತು. 
ಈ ಚುನಾವಣೆಯಲ್ಲಿ ಒಬ್ಬ ಸದಸ್ಯರು ರೈತಸಂಘದ ಹೆಸರಿನಲ್ಲಿ ವಿದಾನಸಭೆಯನ್ನು 
ಪ್ರವೇಶಿಸಿದರು. ಅಂತಿಮ ವಾಗಿ ರೈತಸಂಘ ದ ಉದ್ದೇಶ ರಾಜಕೀಯ ಪರಮಾಧಿಕಾರವನ್ನು 
ಪಡೆಯುವುದೇ ಆಗಿತ್ತು. 


೧೯೮೪ರ ರೈಲು ಮತ್ತು ರಸ್ತೆ ತಡೆ ಚಳುವಳಿ 


ಈಗಾಗಲೆ ವಿವರಿಸಿದ ರೀತಿ ಬೆಲೆಗಳನ್ನು ಸೂಕ್ತ ರೀತಿಯಲ್ಲಿ ಗೊತ್ತುಮಾಡು 
a ಹಿಡಿದು ಅನೇಕ ವಿನಾಯಿತಿಗಳಿಗಾಗಿ ವಿವಿಧ ರೀತಿಯಲ್ಲಿ ಚಳುವಳಿಯನ್ನು 

ಸಂಘವು ನಡೆಸಿತು. ಅವುಗಳು ಪುನರಾವರ್ತನೆಯಾಗುವುದರಿಂದ ಅವುಗಳ ಬಗ್ಗೆ 
ಸ್‌ ಭಾಗದಲ್ಲಿ ವಿವರಿಸುತಿಲ್ಲ. ಈ ಚಳವಳಿಯಲ್ಲಿ ಮುಖ್ಯವಾಗಿ ಕೇಂದ್ರ ಸರಕಾರ. 
ಕೃಷಿ-ಆರ್ಥಿಕ ನೀತಿಗಳನ್ನು ವಿರೋಧಿಸುವ ವಿಚಾರಗಳಿದ್ದರೂ, RAE: ರೈತ ಸಂಘವು 
ರಾಜ್ಯ ಸರಕಾರದೊಡನೆಯೇ ಕಾದಾಡಲು ಆರಂಭಿಸಿತು. ೧೯೮೪ರ "ಗಣರಾಜ್ಯ 
ದಿನೋತ್ಸವದಂದು ರಾಜ್ಯದ ವಿವಿದೆಡೆಗಳಲ್ಲಿ ರಸ್ತೆ ಮತ್ತು ರೈಲು ಮಾರ್ಗಗಳನ್ನು ತಡೆ 
ಹಿಡಿದು, ರೈತ ಸಂಘದ ೩೨,೭೨೫ ರೈತರು ಬಂಧನಕ್ಕೋಳಗಾದರು. ಬೆಂಗಳೂರು - 
ಮೈಸೂರು, "ಅರಸೀಕೆರೆ, ಹುಬ್ಬಳ್ಳಿ - ಬಾರ ಮುಂತಾದೆಡೆಗಳಲ್ಲಿ ರೈಲನ್ನು ನಿಲ್ಲಿಸಿದ 
ಘಟನೆಗಳು ಜರುಗಿದವು. ಆದರೆ. ಇದು ಅಷ್ಟೇನು ಸಫಲವಾಗಲಿಲ್ಲ ಎಂದು ಅಭಿಪ್ರಾಯ 
ಪಡಲಾಗಿದೆ. 


೧೯೮೪ರ ಅಕ್ಟೋಬರ್‌ನಲ್ಲಾದ ದೀರ್ಥ ಪಾದಯಾತ್ರೆ ಮತ್ತು ರ್ಯಾಲಿ 


ಇದನ್ನು ಐತಿಹಾಸಿಕ ರ್ಯಾಲಿಯೆಂದೇ ಗುರುತಿಸಲಾಗಿದೆ. ಸುಮಾರು ೭೫,೦೦೦ 
ರೈತರು ಈ ರ್ಯಾಲಿಯಲ್ಲಿ ಭಾಗವಹಿಸಿ, ರೈತ ಸಂಘದ ಆಶೋತ್ತರಗಳನ್ನು ಬಿಂಬಿಸಿತು. 


ರೈತ ಚಳವಳಿಗಳು / ೪೫ 


ಮಂಡ್ಯ, ಮೈಸೂರು, ಶಿವಮೊಗ್ಗ ಮತ್ತು ಹಾಸನಗಳಿಂದ ಆಗಮಿಸಿದ ರೈತರು “ಹೊಸ 
ಕರ್ನಾಟಕವನ್ನು” ಕಟ್ಟುವ ಪ್ರತಿಜ್ಞೆಮಾಡಿದರು. ಅಂದರೆ “ಗ್ರಾಮೀಣ ಪ್ರದೇಶದ ಬಡವರ 
ಹಾಗೂ ರೈತರ ಆಶೋತ್ತರಗಳನ್ನು ಪ್ರತಿನಿಧಿಸಲು ಸರಕಾರವನ್ನು ರಚಿಸುವುದು'' ಎಂದರ್ಥ. 
ಪರಿಣಾಮವಾಗಿ, ಎಲ್ಲಾ ವಿದಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷಾತೀತವಾದ “ಮತದಾರರ 

ದಿಕೆ''ಯನ್ನು ಸ್ಥಾಪಿಸಬೇಕೆಂಬ ಉದ್ದೇಶವನ್ನಿಟ್ಟುಕೊಳ್ಳಲು ಈ ರ್ಯಾಲಿ ನಿರ್ಣಯವನ್ನು 
ಮಾಡಿತು. 


೧೯೮೭ರ ಜೈಲ್‌ ಭರೋ ಚಳವಳಿ 


೧೯೮೭ರ ವೇಳೆಗೆ ಜನತಾದಳವು ರಾಜ್ಯದಲ್ಲಿ ಪ್ರಮುಖ ಶಕ್ತಿಯಾಗಿ ಬೆಳೆದು 
ನಿಂತಿತ್ತು. ರಾಜ್ಯದ ರಾಜಕೀಯದಲ್ಲಿ “ತೃತೀಯ ಶಕ್ತಿ”ಯಾಗಿ ನಿಲ್ಲುವ ರೈತ ಸಂಘದ 
ಆಸೆ ಫಲಿಸಲಿಲ್ಲ. ಜಿಲ್ಲಾ ಪರಿಷತ್‌ ಮತ್ತು ಮಂಡಲ ಪಂಚಾಯಿತಿ ಚುನಾವಣೆಯಲ್ಲಾದ 
ಸೋಲಿನಿಂದ ರೈತ ಸಂಘವು ಕಳೆಗುಂದಿತು. ಈ ಹಿನ್ನೆಲೆಯಲ್ಲಿ “ತಡೆರಹಿತ ಸತ್ಯಾಗ್ರಹವನ್ನು 
ಮಾಡಬೇಕೆನ್ನುವ ನಿರ್ಧಾರವನ್ನು ರೈತಸಂಘವು ಪ್ರಕಟಿಸಿತು. “ಎಲ್ಲಾ ರಾಜಕೀಯ ಪಕ್ಷಗಳನ್ನು 
ನಾಶಮಾಡಿ ರಾಜಕೀಯ ಅಧಿಕಾರವನ್ನು ಗಳಿಸಿಕೊಳ್ಳಲು'' ಈ ಸತ್ಯಾಗ್ರಹ ಆರಂಭವಾಯಿ 
ತೆಂದು ಅಸ್ಸಾದಿಯವರು ತಿಳಿಸುತ್ತಾರೆ. ಈ ಮೇಲಿನ ಉದ್ದೇಶಗಳಿಗಾಗಿ “ಸತ್ಯಾಗ್ರಹಗಳನ್ನು 
ಚಳವಳಿ ಹಾಗೂ ರಾಜಕೀಯ ಸಂಬಂಧಿತವಾಗಿ ತರಬೇತಿ ನೀಡಲು” ಹಾಗೂ ಪಕ್ಷಾತೀತ 
“ಹೊಸ ರೈತ ವರ್ಗವನ್ನು ಹುಟ್ಟು ಹಾಕಲು ರೈತ ಸಂಘ ಯೋಜಿಸಿತು. ಆ ಮೂಲಕ 
ಒಂದು he “ರಾಜಕೀಯ ಸಂಸ್ಕೃ ತಿ” 'ಯನ್ನು ಶುರುಮಾಡಲು ರೈತ ಸಂಘವು 
ಉದ್ದೇಶಿಸಿತು. 


ಬೆಳಗಾಂ - ಧಾರವಾಡಗಳಿಂದ ಚಳುವಳಿಯು ಆರಂಭವಾಗಿ, ಪಿಕೇಟಿಂಗ್‌ ಹಾಗೂ 
ನ್ಯಾಯಾಂಗ ಬಂಧನಕ್ಕೋಳಗಾಗಬೇಕೆಂದೂ, ನಂತರ ಬಿಜಾಪುರ, ಉತ್ತರ ಕನ್ನಡ, ಮಂಡ್ಯ 
ಗುಲ್ಬರ್ಗಾ, ರಾಯಚೂರು ಮತ್ತು ಬಳ್ಳಾರಿಗಳಲ್ಲಿ ಅದೇ ಕ್ರಮವನ್ನು ಸುಜಾ 
ಕೈತ ಸಂಘವು ತೀರ್ಮಾನಿಸಿತು. ಜೆ ಇವ್ಯಾವುದೂ ಅಂದುಕೊಂಡಂತೆ ಫಲಪ್ರದ 
ವಾಗಲಿಲ್ಲ. ಇದು ಧಾರವಾಡ-ಬೆಳಗಾಂ ಗಡಿಯನ್ನು ದಾಟಿ ಹೋಗಲಿಲ್ಲ. ಸುಮಾರು 
೧,೦೦೦ ರೈತರು ಬಂಧನಕ್ಕೊಳಗಾದರು. ರಾಜಕೀಯ ವಾತಾವರಣ ಸರಿಯಾಗಿಲ್ಲದ 
ಕಾರಣ ಈ 'ಏನ್ನಡೆಯುಂಟಾಯಿತೆಂದು ಹೇಳಲಾಗಿದೆ. 


೧೯೮೭ರ ಡಿಸೆಂಬರ್‌ ರಾಲಿ 
ಹುಬ್ಬಳ್ಳಿಯಲ್ಲಿ ನಡೆದ ಈ ರ್ಯಾಲಿಯು ರೈತ ಸಂಘದ ರಾಜಕೀಯ ಉದ್ದೇಶಗಳನ್ನು 
ಷ್ಟವಾಗಿ ವ್ಯ ಕ್ರಪಡಿಸಿತು. Fie: ಈ "ದಿಸೆಯಲ್ಲಿ ಹನ್ನಡೆಯುಂಟಾಗಿದ್ದರಿಂದ 
ಗೂ ಜಾ ರಾಜ್ಯ ರಾಜಕೀಯದಲ್ಲಿ ತೃತೀಯ ಶಕ್ತಿಯಾಗಿ ಅಧಿಕಾರವನ್ನು 
ಪಡೆದುಕೊಳ್ಳುವ ಉತ್ಕಟಕಾಂಕ್ಷೆ ಪ್ರಬಲವಾಗಿ ಈ "ರಾಲಿಯಲ್ಲಿ ಎದ್ದು ಕಾಣುತಿತ್ತು. 
ಹತ ಜನತಾದಳ ಕೂಡ ಅದೇ ಹೊತ್ತಿನಲ್ಲಿ ಬಹಳ ಪ್ರಬಲವಾಗಿ ವಿಜೃಂಭಿಸುತ್ತಿದ್ದ 
ದಿನಗಳವು. “ತೃತೀಯ ರಂಗವನ್ನು ಭಾಷೆ ಮತ್ತು ದಲಿತ ಚಳುವಳಿಯಂಥ ರಾಜೇ 
ಚಳುವಳಿಗಳ ಸಹಕಾರದೊಂದಿಗೆ ಮಾಡಬೇಕೆನ್ನುವುದು ರೈತ ಸಂಘದ ಉದ್ದೇಶವಾಗಿತ್ತು. 


೪೬ /ರೆತ ಚಳವಳಿಗಳು 
© 


ರೈತ ಸಂಘವು ಇದನ್ನು ಅಧಿಕೃತವಾಗಿ ಪ್ರಕಟಿಸುವ ಮೊದಲೆ ರೈತಸಂಘದ ಕೆಲವು 
ಬುದಿಜೀವಿಗಳು “ಪ್ರಗತಿಪರ ರಂಗ” ಎನ್ನುವ ಸಂಘಟನೆಯನ್ನು ಹುಟ್ಟುಹಾಕಿದರು. 


AMS 
[9% 


ಹುಬ್ಬಳ್ಳಿಯ ರ್ಯಾಲಿಯಲ್ಲಿ ಎಲ್ಲರಿಗೂ ಅಚ್ಚರಿ ಹುಟ್ಟಿಸುವ ರೀತಿ ಏಕಾಏಕಿ ಹೊಸಪಕ್ಷದ 
ರಚನೆಯನು ಏಕೆ ಘೋಷಿಸಲಾಯಿತು ಎನ್ನುವುದನ್ನು ಪ್ರಗತಿಪರ ರಂಗದವರು 
ವಿವರಿಸಿದ್ದಾರೆ. ಹೊಸ ಪಕ್ಷದ ರಚನೆ, ಸಿದ್ದಾಂತ-ವಿಚಾರಗಳು, ರಾಜಕೀಯ ನಿಲುವು, 
ರೈತ ಸಂಘದೊಡನೆ ಇರಬೇಕಾದ ಸಂಬಂಧ ಇತ್ಯಾದಿಗಳನ್ನು ರೈತರ ಜೊತೆಯಲ್ಲಿ 
ಸಮಾಲೋಚಿಸದೆ ದಿಢೀರನೆ ಪ್ರಕಟಿಸಿದ್ದನ್ನು ಇವರು ಪ್ರಶ್ನಿಸಿದರು. ಆದ್ದರಿಂದ ರ್ಯಾಲಿಯು 
ಯಾರೋ ಕೆಲವರು ತೆಗೆದುಕೊಂಡ ನಿರ್ಣಯಗಳನ್ನು ಅಂಗೀಕಾರ ಮಾಡಿ 
ನ್ಯಾಯಸಮತ್ರಗೊಳಿಸುವ ಮಾಧ್ಯಮವಾಯಿತೆಂದು ಅಭಿಪ್ರಾಯಪಡಲಾಗಿದೆ. ದಲಿತರ 
ಭಾಗವಹಿಸುವಿಕೆಯಿಲ್ಲದ್ದರಿಂದ ಮತ್ತು ಭಾಷಾ ಚಳುವಳಿಗಳಿಗೆ ಸರಿಯಾದ ಪ್ರಾತಿನಿಧ್ಯ 
ವಿಲ್ಲದ್ದರಿಂದ ಆರಂಭದಲ್ಲೇ ವಿವಿಧ ಶಕ್ತಿಗಳೊಂದಿಗೆ ಸಂಧಾನ ಮಾಡಿಕೊಳ್ಳುವುದು ರೈತ 
ಸಂಘಕ್ಕೆ ಕಷ್ಟವಾಗಿತ್ತು. ಇಷ್ಟೆಲ್ಲಾ ಆದರೂ, ಶಿವಮೊಗ್ಗ, ರಾಯಚೂರು, ಹಾಸನ, 
ಮೈಸೂರು, ಚಿಕ್ಕಮಗಳೂರು ಮತ್ತು ಧಾರವಾಡಗಳಿಂದ ಸುಮಾರು ಒಂದು ಲಕ್ಷ ರೈತರು 
ಭಾಗವಹಿಸಿದ್ದರು. ಭೂರಹಿತ ಕೂಲಿಕಾರರ ಮತ್ತು ಬಡ ರೈತರ ಗೈರು ಹಾಜರಿ ಅಲ್ಲಿ 
ಎದ್ದು ಕಾಣುತಿತ್ತು ಎಂದು ಅಸ್ಸಾದಿ ಅಭಿಪ್ರಾಯಪಟ್ಟಿದ್ದಾರೆ. 
೧೯೮೯ರ ರೈಲು ಮತ್ತು ರಸ್ತೆ ತಡೆ ಚಳುವಳಿ 

೧೯೮೯ರಲ್ಲಿ ಪ್ರಥಮಬಾರಿಗೆ ರೈತ ಸಂಘವು ತನ್ನದೇ ಆದ “ಕನ್ನಡ ದೇಶ” 
ಎನ್ನುವ ಸಂಘಟನೆಯನ್ನು ಹುಟ್ಟು ಹಾಕಿತು. ಯಾವುದೇ ರಾಜಕೀಯ ಪಕ್ಷಗಳೊಡನೆ 
ಯಾವುದೇ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ “ಕನ್ನಡ ದೇಶ'' ಅಸ್ತಿತ್ವಕ್ಕೆ ಬಂದಿತು. 
ಡಿಸೆಂಬರ್‌ (೧೯೮೮)ನಲ್ಲಿ ಅಧಿಕಾರರೂಢ ಪಕ್ಷವನ್ನು ಅಧಿಕಾರದಿಂದ ಇಳಿಸಿ ಎಂದು 
ಹೇಳದೆ ಕೇವಲ ರೈತರು, ಮಹಿಳೆ ಮತ್ತು ದಲಿತರ ಮೇಲೆ ಈ ಸರಕಾರದ ಅವಧಿಯಲ್ಲಿ 
ದೌರ್ಜನ್ಯ ಆಗಿದೆ ಎಂದು ರೈತ ಸಂಘ ಹೇಳಿತು. ೧೯೮೯ರಲ್ಲಿ ಇದೇ ಅಧಿಕಾರರೂಢ 
ಜನತಾ ಸರಕಾರವನ್ನು ವಜಾ ಮಾಡಬೇಕು ಎಂದಿತು ರೈತ ಸಂಘ. ರೈತರು ಭವಿಷ್ಯದಲ್ಲಿ 
ರೈತರ ರಾಜ್ಯವನ್ನು ಮಾಡುವಂತೆ ರೈತ ಸಂಘ ಯೋಜನೆ ರೂಪಿಸತೊಡಗಿತು. ಈ 
ದೇಶದ ಶೇ. ೭೩ರಷ್ಟು ಜನರೇ ರೈತರು. ಇಂದು ಈ ರೈತರು ತಮ್ಮದೇ ಆದ ಸರಕಾರವನ್ನು 
ರಚಿಸಲಿಕ್ಕೆ ಎಲ್ಲಾ ಅರ್ಹತೆಗಳಿವೆ ಎಂದು ರೈತಸಂಘವು ಹೇಳಿಕೆ ನೀಡಿತು. ಇದಕ್ಕಾಗಿ 
ಜನತಾ ಸರಕಾರವನ್ನು ವಜಾ ಮಾಡಿ ರಾಷ್ಟ್ರಪತಿ ಆಡಳಿತ ಜಾರಿ ತರಬೇಕು. ಹೊಸ 
ಚುನಾವಣೆಯನ್ನು ಮಾಡಬೇಕೆಂದೂ ಆಗ್ರಹಿಸಿತು. ಈ ಹಿನ್ನೆಲೆಯಲ್ಲಿ ಮೂರು ಬಗೆಯ 
ಚಳುವಳಿಯನ್ನು ಮಾಡಲು ರೈತ ಸಂಘವು ನಿರ್ಧರಿಸಿತು. ಮೊದಲನೆಯದಾಗಿ, ಪ್ರತೀ 
ಹಳ್ಳಿಗಳಿಂದ ತಾಲೂಕು ಕೇಂದ್ರಗಳವರೆಗೆ ರೈತರೆಲ್ಲರೂ ಪಾದ ಯಾತ್ರೆ ಮಾಡುವುದು; 
ಎರಡನೆಯದಾಗಿ - ಆಡಳಿತರೂಢ ಸರಕಾರವನ್ನು ವಜಾಮಾಡುವಂತೆ ರಾಷ್ಟ್ರಪತಿಗಳನ್ನು 
ಕೋರುವುದು; ಹಾಗೂ, ಅಂತಿಮ ಹೆಜ್ಜೆಯಾಗಿ “ಜೈಲ್‌ ಭರೋ” ಮತ್ತು “ರೈಲು 
ಮತ್ತು ರಸ್ತೆ ರೋಕೋ' ಚಳುವಳಿಯನ್ನು ಹಮ್ಮಿಕೊಳ್ಳುವುದೇ ಆಗಿತ್ತು. 


ರೈತ ಚಳವಳಿಗಳು / ೪ 


ಏಪ್ರಿಲ್‌ ೧೦ ರಂದು ಚಳವಳಿ ಆರಂಭವಾದರೂ ಮೂರೇ ದಿನಗಳಲ್ಲಿ ಅದು 
pape ರಾಯಚೂರು, ಮೈಸೂರು, ಧಾರವಾಡ ಮತ್ತು ಮಂಡ್ಯಗಳಲ್ಲಿ ಅಲ್ಲಲ್ಲಿ 

ಸ್‌ ಮತ್ತು ರೈಲುಗಳನ್ನು ನಿಲ್ಲಿಸಿ “ಸಾಂಕೇತಿಕ” ವಾಗಿ ಚಳವಳಿ ಮಾಡುವುದರಲ್ಲೇ 

ಸಂಘವು ತೃಪ್ತಿ ಪಡಬೇಕಾಯಿತು. ಹೀಗಾಗಿ““ರೈಲು ಮತ್ತು ರಸ್ತೆ ತಡೆ” ಕಾರ [ಕ್ರಮವನ್ನು 
ಸತತ ಬಾಜಾ, ಜನರಿಗೆ ಇದಿ ತೊಂದರೆಯಾಗುತ್ತದೆ. ಎನ್ನುವ 
ಕಾರಣವಿದ್ದರೂ ರೈತ ಸಂಘದೊಳಗೆ ಸಂಘಟನೆ ಕಳೆಗುಂದಿರುವುದು ಈ ಹಿಂದೆಗೆತಕ್ಕೆ 
ಕಾರಣವೆನ್ನಲಾಗಿದೆ. 


೧೯೯೧ರ ರಸ್ತೆ ರೋಕೋ ಪ್ರತಿಭಟನೆ 


೧೯೮೯ ರಿಂದ ೧೯೯೧ರವರೆಗೆ ರೈತಸಂಘವು ಬೇರೆ ಬೇರೆ ಘಟ್ಟಗಳನ್ನು ದಾಟಿ 
ಒಂದು ಪ್ರಬಲರಾಜಕೀಯ ಶಕ್ತಿಯಾಗಲು ಹೆಣಗಿತು. ಹೀಗಾಗಿ ಫೆಬ್ರವರಿಯಲ್ಲಿ ಕೇಂದ್ರ 
ಸ್ಯ ರಾಜ್ಯ ಸರಕಾರಗಳ ನೀತಿಗಳನ್ನು ಪ್ರತಿಭಟಿಸಿ ಸ ರೋಕೋ'' ಚಳುವಳಿಗೆ 

ರೈತಸಂಘವು ಕರೆ ನೀಡಿತು. ಆದರೆ, ಸರಕಾರವು ಈ ಮಧ್ಯೆ ರೈ ತ ಸಂಘವನ್ನು ಮಾತುಕತೆಗೆ 
ಆಹ್ವಾನಿಸಿ ರೈತದ ಬೇಡಿಕೆಗಳನ್ನು ಪರಿಶೀಲಿಸುವುದಾಗಿ ತಿಳಿಸಿ “ರಸ್ತೆ ತಡೆ” ಮಾಡದ 
Ke) 5 


ರೈಲು-ರಸ್ತೆ ರೋಕೋ ಪ್ರತಿಭಟನೆ (೧೯೯೨) 

೧೯೯೨ರ ಮೇ ತಿಂಗಳಲ್ಲಿ ಚಳವಳಿಯನ್ನು ಪ್ರಬಲಗೊಳಿಸಲು ಹಾಗೂ ಸರಕಾರದ 
ದೌರ್ಜನ್ಯಗಳ ಬಗ್ಗೆ ರೈತರಿಗೆ ಜಾಗೃತಿ ಉಂಟು ಮಾಡಲು ಮೂರು ಹಂತದ 
ಕಾರ್ಯಕ್ರಮಗಳನ್ನು ರೈತ ಸಂಘವು ಹಮಿಕ್ರೊಂಡಿತು. ಮೊದಲನೆಯ ಹಂತದಲ್ಲಿ ರಸ್ತೆ-ರೈಲು 
ಮಾರ್ಗಗಳನ್ನು ತಡೆಹಿಡಿಯುವುದು; ಎರಡನೆಯ ಹಂತದಲ್ಲಿ ಅಧಿಕಾರಶಾಹಿಯ ಸ್ಥಿರ 
ಹಾಗೂ ಚರ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವುದು; ಹಾಗೂ ಮೂರನೆಯ ಹಂತದಲ್ಲಿ 
ಲಾಟರಿ ಟಿಕೇಟುಗಳನ್ನು ಸುಡುವ ಮತ್ತು ಮದ್ಯ ಅಂಗಡಿಗಳನ್ನು ವಶಪಡಿಸಿಕೊಳ್ಳುವ 
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಇದರಿಂದಾಗಿ ರೈತ ಸಂಘವು ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚು 
ಪ್ರಚಾರವನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು. ಮೊದಲನೆಯ ಹಂತದ ಚಳುವಳಿ 
ಬಹಳ ಮಟ್ಟಿಗೆ ಯಶಸ್ವಿಯಾಯಿತು. ಮಂಡ್ಯ, ಮೈಸೂರು, ಶಿವಮೊಗ್ಗ, ಬೆಳಗಾಂ, 
ಧಾರವಾಡ, ರಾಯಚೂರು, ಬಿಜಾಪುರ ಮತ್ತು ಬೆಂಗಳೂರಿನಲ್ಲಿದು ಯಶಸ್ವಿಯಾಯಿತು. 
ಎರಡನೆಯ ಹಂತದ ಚಳವಳಿಯು ಪೂರ್ಣವಾಗಿ ನೀರಾವರಿ ಇಲಾಖೆಯ ಸಮಸ್ಯೆಗಳಿಗೆ 
ಸೀಮಿತ ವಾಗಿದ್ದರಿಂದ ಚಳವಳಿಯ ಉದ್ದೇಶ ಸಫಲವಾಗಲಿಲ್ಲ. ಮೂರನೆಯ 
ಹಂತದ ಚಳುವಳಿಯು ಶಿವಮೊಗ್ಗ, ಮಂಡ್ಯ ಹಾಗೂ ಧಾರವಾಡಗಳಲ್ಲಿ ಮಾತ್ರ 
ಸಂಪೂರ್ಣವಾಗಿ ಯಶಸ್ವಿಯಾಯಿತು. 


೧೯೯೪ರ ಅಕ್ಟೋಬರ್‌ ರಾಲಿ 

ವಿಧಾನಸಭೆಗೆ ಚುನಾವಣೆ ನಡೆಯುವ ವರ್ಷ ಇದಾಗಿತ್ತು. ೧೫೧ ವಿದಾನಸಭಾ 
ಕ್ಷೇತ್ರಗಳಲ್ಲಿ ೧೧೩ ಕ್ಷೇತ್ರಗಳಲ್ಲಿ ರೈತ ಸಂಘ ತನ್ನ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸಿತು. 
ಚುನಾವಣೆಯ ಹಿನ್ನೆಲೆಯಲ್ಲಿ ೧೯೯೪ರ ಅಕ್ಟೋಬರ್‌ ೨ ರಂದು ಹುಬ್ಬಳ್ಳಿಯಲ್ಲಿ 


೪೮ ರೈತ ಚಳವಳಿಗಳು 
ಲ 


ರ್ಯಾಲಿಯೊಂದನ್ನು ರೈತ ಸಂಘವು ಸಂಘಟಿಸಿತು. ಒಂದು ಲಕ್ಷಕ್ಕಿಂತ ಹೆಚ್ಚು ರೈತರು 
ಶಿವಮೊಗ್ಗ, ರಾಯಚೂರು, ಮಂಡ್ಯ, ಮೈಸೂರು, ಧಾರವಾಡ, ಬಿಜಾಪುರ ಮತ್ತು 
ಹಾಸನಗಳಿಂದ ಭಾಗವಹಿಸಿದ್ದರು. ರೈತ ಸಂಘವು ಅಧಿಕಾರಕ್ಕೆ ಬಂದರೆ ಈ ಕೆಳಗಿನ 
ನಿರ್ಣಯಗಳನ್ನು ಅನುಷ್ಠಾನ ಮಾಡುವುದಾಗಿ ಘೋಷಿಸಿತು. ಅವುಗಳು ಹೀಗಿವೆ : ೧. 
ಭ್ರಷ್ಟಾಚಾರಿ ರಾಜಕೀಯ ಮಂದಿಯ ಸಹಾಯವಿಲ್ಲದೆ ಸರಕಾರವನ್ನು ರಚಿಸುವುದು; ೨. 
ಸಾಲ-ರಹಿತ ಶಾಂತಿಯುತ ಹಳ್ಳಿಗಳನ್ನು ನಿರ್ಮಿಸುವುದು; ೩. ಯಾವುದೇ 
ಮಧ್ಯವರ್ತಿಗಳಿಲ್ಲದ ಕೃಷಿ ಮಾರುಕಟ್ಟೆಗಳನ್ನು ಸ್ಥಾಪಿಸುವುದು; ೪. ಭ್ರಷ್ಟಾಚಾರ ರಹಿತ 
ಆಡಳಿತವನ್ನು ತರುವುದು; ೫. ಕಾಂಟ್ರ್ಯಾಕ್ಟರು ಗಳಿಲ್ಲದನೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು 
ಮಾಡುವುದು; ೬. ಶೇ. ೭೫ ರಷ್ಟು ಹಣವನ್ನು ಗ್ರಾಮಗಳಿಗಾಗಿ ಮೀಸಲಾಗಿಡುವುದು. 
ಈಗಿರುವ ಸರಕಾರವು ಮತ್ತು ರಾಜಕೀಯ ಪಕ್ಷಗಳು ಉದ್ದಿಮೆದಾರರ ಹಾಗೂ ವ್ಯಾಪಾರಿಗಳ 
ಪರವಾಗಿರುವುದರಿಂದ ರೈತರ ರಾಜ್ಯದ ಅನಿವಾರ್ಯತೆಯನ್ನು ರೈತ ಸಂಘವು ಒತ್ತಿ ಹೇಳಿತು. 
ಆದರೆ ರೈತ ಸಂಘವು ಚುನಾವಣೆಯಲ್ಲಿ ತಾನಂದುಕೊಂಡಂತೆ ಗೆಲ್ಲಲಾಗಲಿಲ್ಲ. 


ಉದಾರವಾದ, ಡಂಕೆಲ್‌ ಪ್ರಸ್ತಾವನೆ ಮತ್ತು 
ಗ್ಯಾಟ್‌ ಒಪ್ಪಂದಗಳ ವಿರುದ್ಧ ನಡೆದ ಚಳವಳಿಗಳು 


ಮಹಾರಾಷ್ಟ್ರದಲ್ಲಿ ಶರದ್‌ ಜೋಶಿಯವರ ರೈತ ಸಂಘಟನೆಯು ಉದಾರ ವಾದಕ್ಕೆ 
ಬೆಂಬಲಿಸಿದರೆ ಉತ್ತರ ಪ್ರದೇಶ ಮತ್ತು ಕರ್ನಾಟಕದ ರೈತರು ಉದಾರವಾದಕ್ಕೆ ಮಾತ್ರವಲ್ಲ, 
ಡಂಕೆಲ್‌ ಪ್ರಸ್ತಾವನೆ ಹಾಗೂ ಗ್ಯಾಟ್‌ ಒಪ್ಪಂದಗಳನ್ನು ವಿರೋಧಿಸಿದರು. “ಇದರಿಂದಾಗಿ 
ನವವಸಾಹುತುಶಾಹಿ ಬೆಳೆಯುತ್ತದೆ”; “ಗ್ರಾಮೀಣ ರೈತಾಪಿ ಜನರನ್ನು ಪಾಪರ್‌ 
(ಭಿಕಾರಿ)ಗಳನ್ನಾಗಿ ಮಾಡುತ್ತದೆ”; "ಸಾಮಾನ್ಯ ಮನುಷ್ಯನ ಖರ್ಚಿನಲ್ಲಿ ಸೌಂದರ್ಯ ಸಾಧನ 
ಬಳಕೆದಾರರನ್ನು (ಕಾಸ್ಮೆಟಿಕ್‌ ಕನ್ಸ್ಯುಮರಿಸಂ) ಬೆಳೆಸುವ ಯತ್ನವಾಗುತ್ತದೆ; ಹಾಗೂ, 
ದೇಶದ ಸ್ವಾತಂತ್ರ್ಯಕ್ಕೆ ಇದು ಧಕ್ಕೆಯನ್ನುಂಟುಮಾಡುತ್ತದೆ'' ಎನ್ನುವ ಕಾರಣಗಳಿಂದ ಮೇಲಿನ 
ಪ್ರಸ್ತಾವವನ್ನು ರೈತ ಸಂಘವು ವಿರೋಧಿಸಿತು. 

೧೯೯೧ರಲ್ಲಿ ಕೇಂದ್ರ ಸರಕಾರವು “ಉದಾರವಾದ''ವನ್ನು ತನ್ನ ಆರ್ಥಿಕ ನೀತಿಯಾಗಿ 
ರೂಪಿಸಿಕೊಂಡ ಹಿನ್ನೆಲೆಯಲ್ಲಿ ಗೊಬ್ಬರದ ಮೇಲಿನ ಸಬ್ಸಿಡಿಯನ್ನು ನಿಲ್ಲಿಸಿತು. ರೈತ 
ಸಂಘವು ಇದನ್ನು ಪ್ರಬಲವಾಗಿ ಪ್ರತಿಭಟಿಸುತ್ತಾ, ಈಗಾಗಲೆ ಗೊಬ್ಬರದ ಬೆಲೆಗಳು ಗಗನ 
ಮುಟ್ಟಿರುವುದರಿಂದ ಸಬ್ಸಿಡಿ ಅನಿವಾರ್ಯ ಎಂದಿತು. ಸಬ್ಸಿಡಿ ಕೊಡದಿದ್ದರೆ ರೈತರು 
ಭಿಕಾರಿಗಳಾಗುತ್ತಾರೆಂದು ವಾದಿಸಿದ ರೈತ ಸಂಘವು ಮೂರನೇ ಜಗತ್ತಿನ ರಾಷ್ಟ್ರಗಳಿಗೆ 
ಸಾಲಕೊಟ್ಟು ಅವರನ್ನು ಗುಲಾಮರನ್ನಾಗಿ ಮಾಡುವ ಪ್ರಯತ್ನದ ಭಾಗವಿದು ಎಂದಿತು. 
ಜಪಾನು, ದಕ್ಷಿಣ ಕೊರಿಯಾ, ಚೀನಾ ಮತ್ತು ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳಿಗೆ 
ಹೋಲಿಸಿದರೆ ಭಾರತದಲ್ಲಿ ಸಬ್ಸಿಡಿ ನೀಡುತ್ತಿರುವ ಮೊತ್ತ ತೀರಾ ಕಡಿಮೆ ಎನ್ನಲಾಗಿದೆ. 
ರೈತ ಸಂಘವು "ಡಂಕೆಲ್‌ ಪ್ರಸ್ತಾವನೆ”ಗೆ ಸಂಬಂಧಿಸಿದಂತೆ ತನ್ನ ಪ್ರಕಟಣೆಯಲ್ಲಿ 
ತಿಳಿಸಿರುವಂತೆ ಭಾರತದಲ್ಲಿ ಕೇವಲ ಶೇ. ೨.೩೩ ಸಬ್ಸಿಡಿ ನೀಡಿದರೆ, ಜಪಾನಿನಲ್ಲಿ ಶೇ. 
೭೨.೫೦, ದಕ್ಷಿಣ ಕೊರಿಯಾದಲ್ಲಿ ಶೇ. ೬೦.೬೭, ಕೊಲಂಬಿಯಾದಲ್ಲಿ ಶೇ. ೫೪.೫೦, 
ಚೀನಾದಲ್ಲಿ ಶೇ. ೩೪.೧೭, ಯು.ಎಸ್‌.ಎ.ನಲ್ಲಿ ಶೇ. ೨೬.೧೭, ಹಿಂದಿನ ಸೋವಿಯತ್‌ 


ರೈತ ಚಳವಳಿಗಳು/ ೪೯ 


ಯೂನಿಯನ್‌ನಲ್ಲಿ ಶೇ. ೨೫ ಹಾಗೂ ಪಾಕಿಸ್ಥಾನದಲ್ಲಿ ಶೇ. ೨೧.೮೦ ರಷ್ಟು ಸಬ್ಸಿಡಿಯನ್ನು 
ಅಲ್ಲಿನ ಸರಕಾರಗಳು ನೀಡಿರುವುದು ಕಂಡುಬಂದಿದೆ. ಪರಿಸ್ಥಿತಿ ಹೀಗಿರುವಾಗ ಭಾರತದಲ್ಲೇಕೆ 
ಸಬ್ಸಿಡಿಯನ್ನು ನಿಲ್ಲಿಸಬೇಕೆಂದು ರೈತ ಸಂಘವು ವಾದ ಮಾಡಿತು. ತನ್ನ ಪ್ರತಿಭಟನೆಯ 
ಅಂಗವಾಗಿ ರೈತ ಸಂಘವು ಬಲಾತ್ಕಾರವಾಗಿ ಗೊಬ್ಬರದ ಮಳಿಗೆಗಳಿಂದ ಗೊಬ್ಬರಗಳನ್ನು 
ಎತ್ತಿಕೊಂಡು ಹೋಗುವ ಚಳುವಳಿಯನ್ನು ಹಮಿಕ್ರೊಂಡಿತು. ಫ್ಲೋರ್‌ ಮಾರ್ಕೆಟಿಂಗ್‌ 
ಫೆಡರೇಶನ್‌ ಮತ್ತು ಫರ್ಟಿಲೈಜರ್‌ ಕಂಪನಿಗಳಿಗೆ ಸೇರಿದ ಲಕ್ಷಾಂತರ ರೂಪಾಯಿ 
ಗೊಬ್ಬರಗಳನ್ನು ರೈತರು ವಶಪಡಿಸಿಕೊಂಡರು. ರಾಣೆಬೆನ್ನೂರು ಮತ್ತು ಹರೆಕೆರೂರುಗಳಲ್ಲಿ 
ಫೆಡರೇಶನ್ನಿಗೆ ಸೇರಿದ ಲಕ್ಬಾಂತರ ರೂಪಾಯಿಗಳ ಗೊಬ್ಬರಗಳನ್ನು ವಶಪಡಿಸಿ 
ಕೊಳ್ಳಲಾಯಿತು. ಗೂಡ್ಸ್‌ ರೈಲಿನಲ್ಲಿದ್ದ ಗೊಬ್ಬರ ಚೀಲಗಳನ್ನು ಹೊರಗೆಳೆಯುವ ಪ್ರಯತ್ನ 
ವಿಫಲವಾದ ಘಟನೆಗಳನ್ನು ಸಹ ಈ ಸಂದರ್ಭದಲ್ಲಿ ನಾವು ನೋಡಬಹುದು. 

ಡಂಕೆಲ್‌ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ರೈತ ಸಂಘವು ದೇಶದ ಬುದ್ದಿಜೀವಿ 
ಗಳೊಂದಿಗೆ ಹಾಗೂ ಭಾರತದ ಉಳಿದ ರೈತ ಸಂಘಟನೆಗಳೊಂದಿಗೆ ಮಾತುಕತೆ ನಡೆಸಿತು. 
ಈ ಕುರಿತು ೧೯೯೨ರ ಫೆಬ್ರವರಿಯಲ್ಲಿ ಮೂರನೇ ಜಗತ್ತಿನ ರಾಷ್ಟ್ರಗಳ ನೆಟ್‌ವರ್ಕ್‌ 
ಅನ್ನು ಸಂಘಟಿಸುವ ಪ್ರಯತ್ನದಲ್ಲಿ “ಪ್ರೋಟೆಕ್ಟಿಂಗ್‌ ದ ಫ್ರೀಡಂ ಆ್ಯಂಡ್‌ ಅಟಾನಮಿ 
ಆಫ್‌ ಸಾಲ್‌ ಫಾರಲ್ಲ್‌'' (ಸಣ್ಣ ರೈತರ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತೆಯನ್ನು ರಕ್ಷಿಸುವುದು) 
ಎನ್ನುವ ವಿಚಾರ ಸಂಕಿರಣವನ್ನು ರೈತ ಸಂಘವು ನರ್ಪಡಿಸಿತು. 

ಗೊಬ್ಬರದ ಸಬ್ಸಿಡಿಯನ್ನು ರದ್ದು ಮಾಡಿದ ವಿರುದ್ಧ ೧೯೯೨ರಲ್ಲೆ ಹೊಸಪೇಟೆಯ 
ರ್ಯಾ ಲಿಯಲ್ಲಿ. ಒಂದು ಲಕ್ಷಕ್ಕೂ ಹೆಚ್ಚಿನ ರೈತರು ಭಾಗವಹಿಸಿದರು. ಇನ್ನುಳಿದ 
ಬೇಡಿಕೆಗಳೊಂದಿಗೆ “ಉದಾರ ಬಸಿ ವಿರುದ್ಧ ಚರ್ಚಿಸಲಾಯಿತು. ಈ ಹಿನ್ನೆಲೆಯಲ್ಲಿ 
ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಹೋರಾಡಬೇಕೆಂದು ನಿರ್ಣಯ ಕೈಗೊಳ್ಳಲಾಯಿತು. 
ಪರಿಣಾಮವಾಗಿ, ೧೯೯೨ರ ಡಿಸೆಂಬರ್‌ನಲ್ಲಿ ಬೆಂಗಳೂರಿನ ಕಾರ್ಗಿಲ್‌ ಸಂಸ್ಥೆಯ ಕಛೇರಿಗೆ 
ನುಗ್ಗಿ, ಕಛೇರಿಯನ್ನು, ಕಡತಗಳನ್ನು ಹಾಗೂ ಅಲ್ಲಿದ್ದ ಅಮೆರಿಕಾ ಸಂಯುಕ್ತ ಸಂಸ್ಥಾನದ 
ಬಾವುಟಗಳನ್ನು ರೈತರು ನಾಶಮಾಡಿದರು. ಇದರ ಹಿನ್ನೆಲೆಯಲ್ಲೇ ೧೧ ವ್ಯವಸಾಯ 
ಉತ್ಪನ್ನಗಳ ಕೀಂದ್ರಿತ ಬಹುರಾಷ್ಟ್ರೀಯ ಕಂಪನಿಗಳಿಗೆ ನೋಟಿಸುಗಳನ್ನು ನೀಡಿ ಎಚ್ಚರವನ್ನು 
ನೀಡಿತು. 


ದೆಹಲಿಯಲ್ಲಿ ೧೯೯೩ರ ಮಾರ್ಚ್‌ನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ 
ಸಮಾವೇಶದಲ್ಲಿ ರೈತ ಸಂಘವು ಉತ್ತರ ಪ್ರದೇಶ ಹಾಗೂ ಎಕ್‌ ಭಾರತೀಯ 
ಕಿಸಾನ್‌ ಇರ ಜೊತೆಗೆ ಭಾಗವಹಿಸಿ ಚಾರ್ಟರ್‌ ಆಫ್‌ ಡಿಮಾಂಡ್‌ 
(ಬೇಡಿಕೆಗಳ ಪಟ್ಟಿ)ಅನ್ನು ಜನರ ಮುಂದಿರಿಸಿತು. ಡಂಕೆಲ್‌ ಪ್ರಸ್ತಾವನೆಯನ್ನು ಕಟುವಾಗಿ 
ಟೀಕಿಸಿದ ಈ ಸಮಾವೇಶ ಆಂತರಿಕ ವಿಷಯಗಳಲ್ಲಿ ಅಂತರ್‌ರಾಷ್ಟ್ರೀಯ ಶಕ್ತಿಗಳು 
ತಲೆಹಾಕುವುದನ್ನು ಪ್ರತಿಭಟಿಸಿತು. ಆಮದಿನ ವಿಚಾರದಲ್ಲಿ ಸತ್‌ ತನ್ನ ಕೈಯಲ್ಲೇ 
ಪೂರ್ಣ ಅಧಿಕಾರವನ್ನು ಇಟ್ಟುಕೊಳ್ಳಬೇಕೆಂದು ರೈತರ ಈ ಸಮಾವೇಶವು ಆಗ್ರಹಿಸಿತು. 
ಸಮ್ಯ ಆಸ್ತಿಯ ಮೇಲಿನ ಹಕ್ಕು *(ಇಂಟಲೆಕ್ಕುಯಲ್‌ ಪ್ರಾಪರ್ಟಿ ರೈಟ್‌) ಎನ್ನುವುದು 

ಗ್ಯಾಟ್‌” ಒಪ್ಪಂದದ ಭಾಗವಾಗಬಾರದೆಂದು ಕೂಡ ಸಮಾವೇಶವು ಸರಕಾರವನ್ನು 


ಒತ್ತಾಯಿಸಿತು. 


೫೦ / ರೈತ ಚಳವಳಿಗಳು 


೧೯೯೩ರ ಜುಲೈ ೧೨ ರಂದು ಬಳ್ಳಾರಿಯಲ್ಲಿ ಕಾರ್ಗಿಲ್‌ ಸಂಸ್ಥೆಯ ಮೇಲೆ 
ದಾಳಿ ನಡೆಯಿತು. ಈ ಎಲ್ಲಾ ಗಲಾಟೆಗಳ ಮಧ್ಯೆ ೧೯೯೩ರ ಅಕ್ಟೋಬರ್‌ ೨ ರಂದು 
“ತೃತೀಯ ಜಗತ್ತಿನ ರೈತರು'' ಎಂಬ ಹೆಸರಿನ ಬೃಹತ್‌ ಸಮಾವೇಶವನ್ನು ರೈತ ಸಂಘವು 
ಬೆಂಗಳೂರಿನಲ್ಲಿ ಸಂಘಟಿಸಿತು. ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ 
ರೈತರ ಈ ಸಮಾವೇಶಕ್ಕೆ ಮೂರನೇ ಜಗತ್ತಿನ ರಾಷ್ಟ್ರಗಳಾದ ಇಂಡೋನೇಷಿಯಾ, 
ಮಲೇಶಿಯಾ, ನಿಕಾರುಗುವ, ಜಿಂಬಾವ್ರೆ, ಶ್ರೀಲಂಕಾ ಮತ್ತು ಫಿಲಿಫೈನ್ಸ್‌ಗಳಿಂದ ರೈತ 
ಪ್ರತಿನಿಧಿಗಳು ಭಾಗವಹಿಸಿದ್ದರು. ಡಂಕೆಲ್‌ ಪ್ರಸ್ತಾಪ ಪವನ್ನು ಇಲ್ಲಿ ರಕೋಧಿಸಕಾಜ 
ಹಾಗೆಯೇ, ತೃತೀಯ ಜಗತ್ತಿನಲ್ಲಿ ಸಾಮಾನ್ಯವಾಗಿರುವ ಬೌದ್ಧಿಕ ಆಸ್ತಿಯ ಮೇಲಿನ 
ಹಕ್ಕನ್ನು ಗೌರವಿಸಬೇಕು ಎಂಬುದನ್ನು ಪ್ರಸ್ತಾಪಿಸಲಾಯಿತು. ಕರ್ನಾಟಕದ ರೈತರ ಮತ್ತು 
ವಿಜ್ಞಾನಿಗಳ ಅಂತರಾಷ್ಟ್ರೀಯ ಕೇಂದ್ರವೊಂದನ್ನು ತೆರೆದು ಮೂರನೇ ಜಗತ್ತಿನ ರಾಷ್ಟ್ರಗಳ 
ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಪ್ರತಿಭಟಿಸಬೇಕೆಂದು ತೀರ್ಮಾನಿಸಲಾಯಿತು. 
ಮೂರನೇ ಜಗತ್ತಿಗೆ ಸಂಬಂಧಿಸಿದಂತೆ ಎಲ್ಲರಿಗೂ ಸಾಮಾನ್ಯವಾಗಿರುವ ಬೌದ್ಧಿಕ ಆಸ್ತಿಯ 
ಮೇಲಿನ ಹಕ್ಕುಗಳನ್ನು ರೂಪಿಸಬೇಕೆಂದು ಕರೆ ನೀಡಲಾಯಿತು. ಯಾವುದೇ ನಿರ್ಬಂಧಗಳನ್ನು 
ರೈತರು ತಮ್ಮಲ್ಲಿರುವ ಸಾಂಪ್ರದಾಯಿಕ ಅಥವಾ ಬದಲೀ ಕೃಷಿ ಬೀಜಗಳನ್ನು ವಿತರಿಸುವ 
ಅಥವಾ ಹಂಚಿಕೊಳ್ಳುವ ಸಂದರ್ಭದಲ್ಲಿ ಇರಬಾರದೆಂದೂ ನಿರ್ಣಯವನ್ನು ಸಮಾವೇಶವು 
ಮಾಡಿತು. ಜಗತ್ತಿನಾದ್ಯಾಂತ ನಡೆಯುತ್ತಿರುವ ಎಲ್ಲಾ ಬಗೆಯ ರೈತರ ಹೋರಾಟಗಳಿಗೆ 
ಬೆಂಬಲಿಸುವುದು ಹಾಗೂ ಡಂಕೆಲ್‌ ಪ್ರಸ್ತಾಪಕ್ಕೆ ಬೆಂಬಲಿಸುವವರನ್ನು ಮುಂದಿನ 
ಚುನಾವಣೆಗಳಲ್ಲಿ ಸೋಲಿಸಬೇಕೆಂದು ರೈತರ ಸಮಾವೇಶ ನಿರ್ಣಯಿಸಿತು. ಆಶ್ಚರ್ಯ 
ಎನ್ನುವಂತೆ ೧೯೯೪ರ ಚುನಾವಣೆಯ ಸಂದರ್ಭದಲ್ಲಿ ರೈತ ಸಂಘವು ಡಂಕೆಲ್‌ ಪ್ರಸ್ತಾಪದ 
ಬಗ್ಗೆ ಗಂಭೀರವಾಗಿಲ್ಲದ್ದನ್ನು ಅಸ್ಸಾದಿಯವರು ಬರೆಯುತ್ತಾ ರೈತ ಸಂಘದ ದ್ವಿಮುಖ 
ಧೋರಣೆಯನ್ನು ಎತ್ತಿತೋರಿಸುತ್ತಾರೆ. ಕೆಲವೇ ದಿನಗಳಲ್ಲಿ ಕೇಂದ್ರ ಸರಕಾರವು ಗ್ಯಾಟ್‌ 
ಒಪ್ಪಂದ/ಡಂಕೆಲ್‌ ಪ್ರಸ್ತಾವನೆಯನ್ನು ಅಂಗೀಕರಿಸುತ್ತದೆ. ಆ ವೇಳೆಗೆ ರೈತರ ಪ್ರತಿಭಟನೆಯೂ 
ಕುಗ್ಗಿ ಹೋಗಿದ್ದನ್ನೂ ಕಾಣಬಹುದು. ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ರೈತ ಸಂಘವು 
ತಾತ್ವಿಕವಾಗಿ ವಿದೇಶಿ ಬಂಡವಾಳದ ಮೇಲೆ ಪ್ರಹಾರ ಮಾಡಿರುವ ಬಗೆಗಳು ಇಲ್ಲಿ 
ಮುಖ್ಯವಾಗುತ್ತದೆ. ರೈತಸಂಘವು ಹೇಳುವಂತೆ ವಸಾಹತುಕಾಲದಲ್ಲಿ ಭಾರತೀಯ 
ಬಂಡವಾಳವು ಪಾಶ್ಚಾತ್ಮ ಅಥವಾ ಅಂತರಾಷ್ಟ್ರೀಯ ಬಂಡವಾಳಕ್ಕೆ ಅಧೀನವಾಗಿದ್ದರಿಂದ 
ಭಾರತೀಯರು ಓಂದುಳಿಯಬೇಕುಯಿತು. ಸ್ವಾತಂತ್ರ್ಯ ಬಂದ ತೆ ಇದೇ ಸ್ಥಿತಿಯು 
ಮತ್ತೊಂದು ರೀತಿಯಲ್ಲಿ ಮುಂದುವರಿದಿದೆಯೆಂದು ಬಾ ಉದಾಹರಣೆಗಳನ್ನು ರೈತ 
ಸಂಘವು ನಮ್ಮ ಮುಂದಿಡುತ್ತದೆ. ಒಂದನೆಯದಾಗಿ, ದೇಶೀ ಬಂಡವಾಳಗಾರರನ್ನು, 
ಉತ್ಪಾದಕರನ್ನು ವಿದೇಶಿ ಬಂಡವಾಳವು ತನ್ನ ಕಳಪೆ ಆಮದು ವಸ್ತುಗಳಿಂದ ಶೋಷಿಸುವುದು. 
ಎರಡನೆಯದಾಗಿ, ದೇಶೀ ಉತ್ಪಾದಕರು ತಾಂತ್ರಿಕ ಜ್ಞಾನವನ್ನು ಪಡೆಯುವುದರಿಂದ 
ದೂರವಿಡುವುದೇ ಆಗಿದೆ. ಆದ್ದರಿಂದ ದೇಶೀ ಬಂಡವಾಳವನ್ನು ರೈತ ಸಂಘವು “ಬಡಕಲು 


ಬಂಡವಾಳ'' ಎಂದು ಕರೆದು ಪಾಶ್ಚಾತ್ಯ ಬಂಡವಾಳವನ್ನು ವಿರೋಧಿಸಲು 
ಆಶಕ್ತವಾಗಿರುವುದನ್ನು ವಿವರಿಸು ತ್ತದೆ ಅಸ್ಸಾದಿ : ೧೯೯೭). 


ರೈತ ಚಳವಳಿಗಳು / ೫೧ 


ಇಷ್ಟೆಲ್ಲಾ ಬಗೆಯ ಹೋರಾಟಗಳ ಹಿನ್ನೆಲೆ ರೈತ ಸಂಘಕ್ಕಿದ್ದರೂ ಸಂಘದ ಆಂತರಿಕ 
ವಿದ್ಯಮಾನಗಳು ಸಂಘವನ್ನು ಅಲುಗಾಡಿಸಿ ಬಿಟ್ಟಿದೆ. ರೈತ ಸಂಘದ ಅಧ್ಯಕ್ಷರಾಗಿದ್ದ ಪ್ರೊ. 
ನಂಜುಂಡಸ್ವಾಮಿ ಅವರ “ಭ್ರಷ್ಟಾಚಾರ ಮತ್ತು ನಿರಂಕುಶ ಆಡಳಿತದ” ವಿರುದ್ಧದ ಸ್ವರಗಳು 
ರೈತ ಸಂಘದ ಉಳಿದ ನಾಯಕರಿಂದ ೧೯೯೯ರ ಅಕ್ಟೋಬರ್‌ ತಿಂಗಳಲ್ಲಿ ಸ್ಪಷ್ಟವಾಗಿ 
ಕೇಳಿಬಂದಿತು. ೧೯೯೯ರ ನವೆಂಬರ್‌ ೧೫ ರಂದು ರೈತ ಸಂಘದ ರೂವಾರಿಗಳ 
ಲ್ಲೊಬ್ಬರಾಗಿದ್ದ ಹೆಚ್‌. ಎಸ್‌. ರುದ್ರಪ್ಪನವರ ಸಮಾಧಿ ಬಳಿ ರೈತರು ಸಭೆ ಸೇರಿ ನಂಜುಂಡ 
ಸ್ವಾಮಿಯವರನ್ನು ಪದವಿಯಿಂದ ಕಿತ್ತೊಗೆದು ಆ ಜಾಗಕ್ಕೆ ಮಾಜಿಶಾಸಕ ಪುಟ್ಟಣ್ಣಯ್ಯನವರನ್ನು 
ನೇಮಿಸಿತು (ಲಂಕೇಶ್‌ ಪತ್ರಿಕೆ, ಡಿಸೆಂಬರ್‌ ೧, ೧೯೯೯). ಇದಕ್ಕೆ ಪ್ರತ್ಯುತ್ತರ ಎನ್ನುವಂತೆ 
ನಂಜುಂಡಸ್ವಾಮಿಯವರು ತಾವೇ ರೈತ ಸಂಘದ ಅಧ್ಯಕ್ಷ ಎಂದು ಹೇಳಿಕೆ ನೀಡಿ, 
ಪುಟ್ಟಣ್ಣಯ್ಯ ಮತ್ತಿತರರನ್ನು "“ಉಚ್ಛಾಟಿಸಿದರು”. ಒಟ್ಟಿನಲ್ಲಿ, ಕರ್ನಾಟಕ ರಾಜ್ಯರೈತ ಸಂಘವು 
ಒಡೆದ ಮನೆಯಾಗಿದೆ. ಇವೆಲ್ಲಾ ಭಿನ್ನತೆಗಳ ನಡುವೆಯೂ ರೈತ ಸಂಘವು 
, ಪ್ರಭಾವಶಾಲಿಯಾಗಿಯೇ ಉಳಿದಿದೆ. 
ರೈತ ಸಂಘದ ಸೈದ್ಧಾಂತಿಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಅನೇಕ ಪ್ರಶ್ನೆಗಳು ಎದ್ದಿವೆ. 
' ಅವುಗಳನ್ನು “ಕರ್ನಾಟಕದ ರೈತ ಚಳವಳಿಗಳ ಮೇಲೆ ಕೆಲವು ಟಿಪ್ಪಣಿಗಳು'' ಎನ್ನುವ 
ಕೊನೆಯ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 


WW 


೪. ಕರ್ನಾಟಕದ ರೈತ ಚಳವಳಿಗಳ ಮೇಲೆ 
ಕೆಲವು ಟಿಪ್ಪಣಿಗಳು 


ಕರ್ನಾಟಕದ ಏಕೀಕರಣವಾದ ಮೇಲೆ ನಡೆದ ರೈತ ಹೋರಾಟಗಳ ಮಾದರಿಗಳಲ್ಲಿ 
ಮುಖ್ಯವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ 
ಇವುಗಳು ಒಂದಲ್ಲ ಒಂದು ರೀತಿಯಲ್ಲಿ ೧೯೫೬ ರಿಂದ ೧೯೯೯ರ ಅಂಚಿನವರೆಗೂ 
ಸಕ್ರಿಯವಾಗಿದ್ದದ್ದನ್ನು ಗಮನಿಸಿದ್ದೇವೆ. ಇವುಗಳ ಮಧ್ಯೆ ಬಂದು ಹೋದ ಎಫ್‌.ಎಫ್‌.ಐ. 
ನಂಥ ಸಂಘಟನೆಗಳ ಬಗ್ಗೆ ಅಥವಾ ಕಡಿದಾಳ್‌ ಮಂಜಪ್ಪನವರ ರೈತ ಸಂಘಗಳ ಬಗ್ಗೆ 
ಕೂಡ ಈಗಾಗಲೆ ಚರ್ಚಿಸಿದ್ದೇನೆ. ಈ ವಿದ್ಯಮಾನಗಳಲ್ಲಿ ಬರದ ಇನ್ನೂ ಕೆಲವು ರೈತ 
ಸಂಘಟನೆಗಳು ರೈತರ ಪರವಾದ ಹೋರಾಟದಲ್ಲಿ ಭಾಗವಹಿಸಿರುವುದನ್ನು ಪ್ರಬಂಧದ 
ಈ ಭಾಗದಲ್ಲಿ ವಿವರಿಸಲು ಯತ್ಲಿಸುತ್ತಿದ್ದೇನೆ. ಈ ಹೋರಾಟಗಳು ರಾಜ್ಯದ 
ಮುಖ್ಯವಾಹಿನಿಯ ಹೋರಾಟಗಳಿಗೆ ನೇರವಾಗಿ ಸಂಬಂಧವಿಲ್ಲದಿದ್ದರೂ ಕರ್ನಾಟಕದ 
ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಗೂ ಬೇರೆ ಬೇರೆ 
ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಸಂಘಟಿತವಾದವು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. 
೧೯೬೦-೭೦ರಲ್ಲಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಕಬ್ಬು ಬೆಳೆಗಾರರ ಹೋರಾಟ, 
೧೯೮೦ರ ದಶಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ಸಂಘಟಿತರಾದ 
ಸುಳ್ಯ-ಉಡುಪಿ ರೈತರ ಹೋರಾಟ, ೧೯೯೦ರ ದಶಕದ ದಲಿತ ಸಂಘರ್ಷ ಸಮಿತಿಯ 
ಭೂ ಹೋರಾಟ, ೧೯೯೦ರ ದಶಕದಲ್ಲಿ ನಕ್ಸಲೈಟ್‌ ಹಿನ್ನೆಲೆಯ ರೈತ ಕೂಲಿ ಕಾರ್ಮಿಕ 
ಸಂಘವು ರಾಯಚೂರಿನಲ್ಲಿ ನಡೆಸಿದ ಹೋರಾಟ ಹಾಗೂ ೧೯೯೮ರಲ್ಲಿ ಸಿರಾದಲ್ಲಿ 
ನಡೆದ ರೈತ ಹೋರಾಟಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡುವುದರೊಂದಿಗೆ ಅವುಗಳನ್ನು 
ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆಯ ರೈತರ ಹೋರಾಟದ 
“ಲಿಬರಲ್‌'' ಮಾದರಿ, ಭಾರತೀಯ ಜನತಾ ಪಕ್ಷದ “ಬಲಪಂಥೀಯ'' ಧೋರಣೆ 
ಯೊಂದಿಗೆ ರೈತರನ್ನು ಸಂಘಟಿಸಿದ ಮಾದರಿ (ಈ ಮಾದರಿಗೆ ಹೆಚ್ಚಿನ ಮಾಹಿತಿಗಳು 
ಸಿಗಲಿಲ್ಲ), "ಕಟ್ಟಾ ಎಡಪಂಥೀಯ ನಕ್ಷಲೈಟ್‌'' ಹಿನ್ನೆಲೆಯ ರೈತ ಕೂಲಿ ಕಾರ್ಮಿಕರ 
ಸಂಘ ಹಾಗೂ ಶಿರಾದಲ್ಲಿ ರೈತರ ಸ್ಥಳೀಯ ಹಾಗೂ ತಕ್ಷಣದ ಪೂರ್ವನಿಯೋಜಿತವಲ್ಲದ 
ಹೋರಾಟದ ಮಾದರಿಗಳು ಒಂದಕ್ಕೊಂದು ಸಂಬಂಧ ವಿಲ್ಲದಿದ್ದರೂ ಅವುಗಳೆಲ್ಲಾ ರೈತರ 
ಪರವಾಗಿಯೇ ನಡೆದ ಚಳವಳಿಗಳಾಗಿವೆ. ಸೈದ್ಧಾಂತಿಕವಾಗಿ ವಿರುದ್ಧವಾಗಿರುವ ಈ 


ಸಂಘಟನೆಗಳ ಈ ಚಳವಳಿಗಳ ಬಗ್ಗೆ ಕೆಲವೊಂದು ವಿವರಗಳನ್ನು ನೀಡುವ ಮೂಲಕ 
ಅವುಗಳನ್ನು ಚರ್ಚಿಸುವವನಿದ್ದೇನೆ. 


ರೈತ ಚಳವಳಿಗಳು / ೫೩ 


ಈ ಅಧ್ಯಾಯದ ಎರಡನೆಯ ಭಾಗದಲ್ಲಿ ನಾನೀಗಾಗಲೆ ಹಿಂದಿನ ಅಧ್ಯಾಯದಲ್ಲಿ 
ಹೇಳಿದ ಹಾಗೆ ಕರ್ನಾಟಕದಲ್ಲಿ ಇವತ್ತು ಬಲಾಢ್ಯವಾಗಿರುವ ಕರ್ನಾಟಕ ರಾಜ್ಯ ರೈತ 
ಸಂಘದ ತಾತ್ವಿಕತೆ ಹಾಗೂ ಸೈದ್ಧಾಂತಿಕತೆಗೆ ಸಂಬಂಧಿಸಿದ ವಿಚಾರಗಳನ್ನು ಚರ್ಚಿಸಲಿದ್ದೇನೆ. 


ಹೊಸಪೇಟೆಯ ಕಬ್ಬು ಬೆಳೆಗಾರರ ಹೋರಾಟ 


ಟಿ. ಆರ್‌. ಚಂದ್ರಶೇಖರ್‌ ಅವರು ಈ ಕುರಿತಂತೆ ಬೆಲ್ಲದ ಚೆನ್ನಪ್ಪನವರ 
ನಿರೂಪಣೆಯೊಂದಿಗೆ ಬೆಳಕು ಚೆಲ್ಲಿದ್ದಾರೆ. ವಿಜಯನಗರದ ಕಾಲದಿಂದಲೂ ಕಬ್ಬು ಇಲ್ಲಿ 
ಪ್ರಮುಖ ಬೆಳೆಯಾಗಿದೆ. ೧೯೧೦-೧೫ರವರೆಗೆ ಹೊಸಪೇಟೆ ಮತ್ತು ಮುಖ್ಯವಾಗಿ 
ಚಿತ್ತವಾಡಿಗಿ ಬೆಲ್ಲದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಆ ಕಾಲದಲ್ಲಿ 
ಶನಿವಾರ-ಭಾನುವಾರದ ಎರಡು ದಿನಗಳ ಸಂತೆಯಲ್ಲಿ ೧೫೦೦೦ ರಿಂದ ೨೦೦೦೦ 
ಚೀಲ ಬೆಲ್ಲ ಮತ್ತಿತರ ವಸ್ತುಗಳ ವ್ಯಾಪಾರ ಆಗುತ್ತಿತ್ತು. ಇದೇ ವೇಳೆಗೆ ಮದರಾಸು 
ಸರಕಾರವು ಚಿತ್ರವಾಡಿಗೆಯಲ್ಲಿ ಸುಧಾರಿಸಿದ ಬೆಲ್ಲ ತಯಾರಿಕಾ ಘಟಕವೊಂದನ್ನು ಸ್ಥಾಪಿಸಿತು. 
ಆದರೆ ಈ ಯೋಜನೆ ರೈತರನ್ನು ಆಕರ್ಷಿಸಲು ವಿಫಲವಾಯಿತು. 

೧೯೩೨ರಲ್ಲಿ ಭಾರತ ಸರಕಾರವು ದೇಶೀಯ ಸಕ್ಕರೆ ಉದ್ಯಮಗಳನ್ನು ವಿದೇಶಿ 
ಕಂಪನಿಗಳ ಪೈಪೋಟಿಯಿಂದ ರಕ್ಷಿಸಲು "ಸಕ್ಕರೆ ಉದ್ಯಮ ರಕ್ಷಣಾ ಕಾನೂನನ್ನು” ಜಾರಿಗೆ 
ತಂದಿತು. ಅಲ್ಲಿಂದ ಮುಂದೆ ಈ ದೇಶದಲ್ಲಿ ಸಕ್ಕರೆ ಉದ್ಯಮ ಶರವೇಗದಲ್ಲಿ 
ಬೆಳೆಯಲಾರಂಭಿಸಿತು. ಸಾರ್ವಜನಿಕರೇ ಮುಂದೆ ಬಂದು ಕಾರ್ಪಾನೆಗಳನ್ನು 
ಹೊಸಪೇಟೆಯಲ್ಲಿ ಸ್ಥಾಪಿಸಲು ಯತ್ನಿಸಿದರು. ೧೯೨೪-೨೫ರ ಸುಮಾರಿಗೆ ಅಮೆರಿಕೆಯ 
ವಿಶ್ವವಿದ್ಯಾನಿಲಯವೊಂದರಲ್ಲಿ ಕೃಷಿ ವಿಜ್ಞಾನದಲ್ಲಿ ಉನ್ನತ ಪದವಿ ಪಡೆದ ಡಾ. ಆರ್‌. 
ನಾಗನಗೌಡರ್‌, ಉನ್ನತ ಸರ್ಕಾರಿ ವೃತ್ತಿ ಬಿಟ್ಟು ಥಿಯೋಸೋಪಿಸ್ಟ್‌ ಆಗಿದ್ದ ರಂಗನಾಥ 
ಜೂದಲಿಯಾರ್‌ ಹಾಗೂ ತಾಂಡವ ಮೊದಲಿಯಾರ್‌ ಇವರುಗಳ ಪ್ರಯತ್ನದಿಂದ 
ಮದರಾಸು ಪ್ರಾಂತ್ಯದ ಪ್ರಭಾವಶಾಲಿ ಕಾಂಟ್ರ್ಯಾಕ್ಟರುಗಳೊಂದಿಗೆ ಆರ್ಥಿಕ ಸಹಾಯಕ್ಕಾಗಿ 
ಶೇರು ಬಂಡವಾಳವನ್ನು ಸಂಗ್ರಹಿಸಲಾಯಿತು. ಆ ಕಾಲದಲ್ಲಿ ೧೦ ಲಕ್ಷ ರೂಪಾಯಿಗಳ 
ಬಂಡವಾಳ ಸಂಗ್ರಹಿಸಲಾಯಿತು. ೧೯೩೪-೩೫ರಲ್ಲಿ ಸಕ್ಕರೆ ಕಾರಾನೆಯು 
ಹೊಸಪೇಟೆಯ ಚಿತ್ರವಾಡಿಗೆಯಲ್ಲಿ ಕೆಲಸ ಪ್ರಾರಂಭಿಸಿತು. 

ಬಂಡವಾಳಗಾರರು ಸಕ್ಕರೆ ಕಾರ್ಪಾನೆ ತಮ್ಮಕ್ಕಿಗೆ ಬಂದ ಮೇಲೆ ರೈತರನ್ನು ಶೋಷಣೆ 
ಮಾಡಲು ಆರಂಭಿಸಿಯೇ ಬಿಟ್ಟರು. ಕಬ್ಬು ಬೆಳೆಗಾರರ ಉತ್ಸಾಹವನ್ನು ಕುಂದಿಸಿಬಿಟ್ಟರು. 
ಕಬ್ಬಿಗೆ ಯೋಗ್ಯ ಬೆಲೆ ಕೊಡುವಲ್ಲಿ ಕಾರಾನೆ ವಿಫಲವಾಯಿತು. ಬೆಲೆ ನಿರ್ಧರಿಸುವಾಗ 
ಕೂಡ ಅದ್ದಾನವಾಗಿತ್ತು. ಸರಬರಾಜು ಮಾಡಿದ ಕಬ್ಬಿಗೆ ಕಾಲಕ್ಕೆ ಸರಿಯಾಗಿ ಹಣ ಪಾವತಿ 
ಮಾಡುತಿರಲಿಲ್ಲ. ತೂಕದಲ್ಲಿ ಮೋಸ ಮಾಡಲು ಕಾರ್ಯಾನೆಯವರು ಆರಂಭಿಸಿದರು. 
ಕಂಪನಿಯ ಆಡಳಿತ ಮಂಡಳಿಯಲ್ಲಿದ್ದ ಡಾ. ಗೌಡರು ಈ ಅನ್ಯಾಯವನ್ನು ಪರಿಹರಿಸಲು 
ಪ್ರಯತ್ನಿಸಿದರು. ಕಂಪನಿಗೆ ಬಂಡವಾಳವನ್ನೇನೂ ಹಾಕದಿದ್ದ ಡಾ. ಗೌಡರ ಮಾತಿಗೆ 
ಆಡಳಿತ ಮಂಡಳಿಯಲ್ಲಿ ಬೆಲೆ ಸಿಗಲಿಲ್ಲ, ತುಂಬಾ ಶ್ರಮಪಟ್ಟು ಕಟ್ಟಿದ್ದ ಕಾರ್ಯಾನೆಯಿಂದ 
ನೊಂದುಕೊಂಡು ಕ ಗೌಡರು ಹೊರಬಂದರು. ಡಾ. ಗೌಡರಂತೆ ಕಾರ್ಯಾನೆಯ 
ತೂಕ-ಬೆಲೆ ವ್ಯವಸ್ಥೆಯನ್ನು ವಿರೋಧಿಸಿದವರ ಕಬ್ಬನ್ನು ಕೊಂಡುಕೊಳ್ಳುವುದನ್ನೇ 


೫೪ | ರೈತ ಚಳವಳಿಗಳು 


ಕಾರ್ಪಾನೆಯು ನಿಲ್ಲಿಸಿತು. ಈ ರೀತಿಯ ಅನ್ಯಾಯ, ಅಪಮಾನ ಮತ್ತು ಅನಾನುಕೂಲಕ್ಕೆ 
ಸಿಲುಕಿದ ಕಬ್ಬು ಬೆಳೆಗಾರರು ತಮ್ಮ ಸಂಘಟನೆಯನ್ನು ಬೆಳೆಸಲು ಮುಂದಾದರು. 

ಕಬು ಬೆಳೆಗಾರರ ಸಂಘಟನೆಯಲ್ಲಿ ಆಸಕ್ತಿ ತೆಗೆದುಕೊಂಡವರಲ್ಲಿ ಹೆಚ್ಚಾಗಿ ದೊಡ್ಡ 
ಜಮೀನ್ದಾರರು, ವ್ಯಾಪಾರಸ್ಥರು ಹಾಗೂ ಶಿಕ್ಷಣ ಹೊಂದಿದ ರೈತರು ಇದ್ದರು. ಈ 
ಸಂಘಟನೆಯ ರುವಾರಿ ಡಾ. ನಾಗನಗೌಡರು. ಬೆಲ್ಲದ ಚೆನ್ನಪ್ಪ, ಹತ್ತಿಕೊಂಡ ಗುರುನಾಥಪ್ಪ 
ಮೊದಲಾದವರು ಬೆಲೆ-ತೂಕಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗೆ 
ಒಂದು ಅಸ್ತಿತ್ತ ತಂದುಕೊಟ್ಟರು. ೧೯೫೦ರ ಹೊತ್ತಿಗೆ ಕಬ್ಬು ಬೆಳೆಗಾರರ ಸಂಘಟನೆಗೆ 
ಒಂದು ದೃಢವಾದ ರೂಪ ಬಂದು ಕಮಲಾಪುರ, ಚಿತ್ರವಾಡಿಗೆ ಮತ್ತು ಹೊಸಪೇಟೆಗಳಲ್ಲಿ 
ನೋಂದಾಯಿಸಲ್ಪಟ್ಟ ರೈತ ಸಂಘಗಳು ಡಾ. ಗೌಡರ ಮಾರ್ಗದರ್ಶನದಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದವು. ರೈತ ಸಂಘವು ಪ್ರಬಲವಾದ ಕಾರಣದಿಂದ ಕಾರಾನೆ ಜೊತೆ 
ಸರ್ವಾನುಮತ ಒಪ್ಪಂದಕ್ಕೆ ಬರುವ ವಾತಾವರಣ ಸೃಷ್ಟಿಯಾಯಿತು. ಕಬ್ಬು ಕಾರ್ಲಾನೆಗಳು 
ರೈತರ ಕಬ್ಬಿಗೆ ಸರಿಯಾದ ಬೆಲೆ ಕೊಡದಿದ್ದಾಗಲೆಲ್ಲಾ ರಾಜ್ಯ ಸರಕಾರಕ್ಕೆ ಮನವಿ ಸಲ್ಲಿಸಿ 
ಹೆಚ್ಚು ಬೆಲೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಇಂತಹ ಸಂದರ್ಭದಲ್ಲಿ ರೈತ ಸಂಘ, 
ಕಾರ್ಲಾನೆ ಮತ್ತು ಸರ್ಕಾರಗಳ ಪ್ರತಿನಿಧಿಗಳಿಂದ ಕೂಡಿದ ತ್ರಿಪಕ್ಷ ಸಭೆಯ ಮೂಲಕ 
ಸಮಸ್ಯೆಗಳು ಇತ್ಯರ್ಥವಾಗುವಂತಹ ವ್ಯವಸ್ಥೆಯನ್ನು ರೂಪುಗೊಳಿಸುವುದರಲ್ಲಿ ಕೂಡ ರೈತ 
ಸಂಘದ ಪಾತ್ರ ಮಹತ್ವದ್ದಾಗಿದೆ. ೧೯೫೦ರ ದಶಕದಲ್ಲಿ ಕರ್ನಾಟಕದಲ್ಲಿ ವ್ಯವಸ್ಥಿತ 
ರೀತಿಯಿಂದ ಹೋರಾಡಿ ಕಬ್ಬಿಗೆ ಹೆಚ್ಚಿನ ಬೆಲೆಯನ್ನು ಪಡೆದದ್ದು ಹೊಸಪೇಟೆ ಕಬ್ಬು 
ಬೆಳೆಗಾರರ ಸಂಘ ಎಂದು ಬೆಲ್ಲದ ಚೆನ್ನಪ್ಪ ಅವರು ವಿವರಿಸುತ್ತಾರೆ. 


ಕೆಂಗಲ್‌ ಹನುಮಂತಯ್ಯನವರ ಕ್ಯಾಬಿನೆಟ್‌ನಲ್ಲಿ ಕೆಲವು ಕಾಲ ಕೃಷಿ ಸಚಿವರಾಗಿದ್ದ 
ಡಾ. ನಾಗನಗೌಡರ ನೇತೃತ್ವದ ಈ ರೈತ ಸಂಘವು ನ್ಯಾಯಾಲಯಗಳಲ್ಲೂ ಅನೇಕ 
ಮೊಕದಮೆಗಳನ್ನು ರೈತರ ಪರವಾಗಿ ನಡೆಸಿತು. ೧೯೬೮ರಲ್ಲಿ ಕೇಂದ್ರ ಸರಕಾರವು ಸಕ್ಕರೆ 
ಕಾರ್ಲಾನೆಗಳು ಕೊಡಬೇಕಾದ ಹೆಚ್ಚುವರಿ ಕಬ್ಬಿನ ಬೆಲೆಯ ಬಗ್ಗೆ ಅಧ್ಯಯನ ನಡೆಸಲು 
ಒಂದು ಏಕಸದಸ್ಯ ಆಯೋಗವನ್ನು ನೇಮಿಸಿತ್ತು. ಈ ಸಮಿತಿಯು೧೯೬೦-೬೧ ಮತ್ತು 
೧೯೬೧-೬೨ನೇ ಸಾಲಿನಲ್ಲಿ ಅರೆದ ಕಬ್ಬಿಗೆ ಕಾರ್ಬಾನೆಗಳು ಎರಡು ವರ್ಷ ಕೂಡಿ ಪ್ರತಿ 
ಟನ್‌ಗೆ ರೂ. ೧೦.೨೫ ರಂತೆ ಹೆಚ್ಚುವರಿ ಬೆಲೆ ನೀಡಬೇಕೆಂದು ಸಲಹೆ ಮಾಡಿತು. 
ಸಮಿತಿಯ ಸಲಹೆಯಂತೆ ಕಾರ್ಯಾನೆಯು ಹಣ ಪಾವತಿ ಮಾಡಲು ಕೇಂದ್ರ ಸರಕಾರವು 
ಆಜ್ಞೆಯನ್ನು ಹೊರಡಿಸಿತು. ಆದರೆ ಕಾರ್ಯಾನೆಯ ಆಡಳಿತ ವರ್ಗವು ಸರಕಾರದ ಈ 
ಆಜ್ಞೆಯನ್ನು ಮರು ಪರಿಶೀಲಿಸುವಂತೆ ಸರಕಾರವನ್ನು ಕೋರಿತು. ಪರಿಣಾಮವಾಗಿ ರೈತ 
ಸಂಘವು ಕೂಡ ಸರಕಾರಕ್ಕೆ ಮನವಿ ಸಲ್ಲಿಸಿ, ಹೆಚ್ಚುವರಿ ಬೆಲೆ ಪಾವತಿ ವಿಷಯದಲ್ಲಿ 
ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಒತ್ತಾಯ ಮಾಡಿತು. ಆದರೆ ಸರಕಾರವು 
ರೈತರ ಮನವಿಯನ್ನು ನಿರ್ಲಕ್ಷಿಸಿ, ಆಡಳಿತವರ್ಗಕ್ಕೆ ಅನುಕೂಲವಾಗುವಂತೆ 
ಏಕಪಕ್ಷೀಯವಾಗಿ ರೂ. ೧೦.೨೫ಕ್ಕೆ ಬದಲಾಗಿ, ಎರಡು ವರ್ಷದ ಅವಧಿಗೆ ಬದಲಾಗಿ 
ಕೇವಲ ೧೯೬೦-೬೧ನೇ ಸಾಲಿನ ಕಬ್ಬಿಗೆ ಮಾತ್ರ ಕೇವಲ ಎಪ್ಪತ್ತು ಪೈಸೆ ಹೆಚ್ಚುವರಿ 
ಬೆಲೆಯನ್ನು ಕಾರಾನೆಯು ಪಾವತಿ ಮಾಡುವಂತೆ ೧೯೬೮ರ ಸಪ್ಟೆಂಬರ್‌ ೧೧ ರಂದು 


ರೈತ ಚಳವಳಿಗಳು / ೫೫ 


ಮತ್ತೊಂದು ಆಜ್ಞೆ ಹೊರಡಿಸಿತು. ಈ ಅನಾ ೈಯವನ್ನು ವಿರೋಧಿಸಿ, ಸರಕಾರದ ಮರು 
ಆಜ್ಞೆ ವಿರುದ್ಧ ಕರ್ನಾಟಕ ರಾಜ್ಯದ ಹೈಕೋರ್ಟಿನಲ್ಲಿ ಹೊಸಪೇಟೆ ರೈತ ಸಂಘವು ದಾವೆ 
ಹೂಡಿತು. ಹೈಕೋರ್ಟು ರೈತ ಸಂಘದ ವಾದ ಎತ್ತಿ ಹಿಡಿದು ಬಾ ನೀಡಿತು. ರೈತ 
ಸಂಘದ ಪರವಾಗಿದ್ದ ರಾಜ ; ಉಚ್ಚನ್ಯಾಯಾಲಯದ ತೀರ್ಪಿನ ವಿರುದ ಸಕಾರ್ಯಾನೆ ಆ 
ವರ್ಗವು ಸರ್ವೋಚ್ಛ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸಿತು. ಸುಪ್ರಿ ಜು ಕೋರ್ಟು ಕೂಡ 
೧೯೭೫ರ ನವೆಂಬರ್‌ ೧೯ರ ತನ್ನ ತೀರ್ಪಿನಲ್ಲಿ ಕಬ್ಬಿನ ಹೆಚ್ಚುವರಿ ಬೆಲೆ ನಿಗದಿಪಡಿಸುವಾಗ 
ಮತ್ತು ಅದನ್ನು ಮನ್ನಾ ಮಾಡುವಾಗ ಸರಕಾರವು ರೈತರ ಅಭಿಪ್ರಾ ಯವನ್ನು ಕೇಳಬೇಕೆಂದು 
ಅಂಶವನ್ನು ಎತ್ತಿ ಹಿಡೆಯಿತು. ಈ ತೀರ್ಪಿನ ಸ್‌ ಮೇಲೆ ಬೆಲೆಯ ಬಗ್ಗೆ ವರದಿಗಾಗಿ 
ಕೇಂದ್ರ ಸರಕಾರದ ಸಕ್ಕರೆ ನಿರ್ದೇಶನಾಲಯಕ್ಕೆ ಕಾರ್ಬಾನೆಯು ಮನವಿಯೊಂದನ್ನು ಸಲ್ಲಿಸಿತು. 
ನಿರ್ದೇಶನಾಲಯವು ಕಾರಾನೆಯು ೧೯೬೦-೬೧ನೇ ಸಾಲಿಗೆ ಎಪ್ಪತ್ತು ಪೈಸೆ ಹೆಚ್ಚುವರಿ 
ಬೆಲೆಯನ್ನು ನೀಡಬೇಕೆಂದು ಆದೇಶ ಹೊರಡಿಸಿ ರೈತರ ಹೋರಾಟಕ್ಕೆ ತಣ್ಣೀರೆರಚಿತು. 
ಪರಿಣಾಮವಾಗಿ, ಹಠಬಿಡದ ಹೊಸ ಪೇಟೆಯ ರೈತ ಸಂಘವು ೧೯೭೯ರಲ್ಲಿ 
ಸುಪ್ರಿಂಕೋರ್ಟಿನಲ್ಲಿ ದಾವೆ ಹೂಡಿತು (ದಾವೆ ನಂ. ೩೩೩ : ೧೯೭೯). ಏಕಸದಸ್ಯ 
ಸಮಿತಿ ಸಲಹೆಯಂತೆ ಕಾರ್ಲ್ಯಾನೆಯು ೧೯೬೦-೬೧ ಮತ್ತು ೧೯೬೧-೬೨ರ ಸಾಲಿಗೆ 
ಕಬ್ಬಿನ ಹೆಚ್ಚುವರಿ ಬೆಲೆ ಪಾವತಿಗಾಗಿ ರೈತರಿಗೆ ಸುಮಾರು ೧೫ ರಿಂದ ೨೦ ಲಕ್ಷ 
ಕೊಡಬೇಕಿತ್ತು (ಟಿ. ಆರ್‌. ಚಂದ್ರಶೇಖರ್‌, ೧೯೮೭). ಆದರೆ, ಸುಪ್ರಿಂಕೋರ್ಟ್‌ನಲ್ಲಿ 
೧೮ ವರ್ಷ ದಾವೆ ನಡೆದು ಕೊನೆಗೆ ಅಂದರೆ ೧೯೯೭ರಲ್ಲಿ ಟನ್‌ವೊಂದಕ್ಕೆ ಕೇವಲ 
ಮೂವತ್ತೇಳು ಪ ೈಸೆಯನ್ನು ಹೆಚ್ಚುವರಿ ಬೆಲೆಯಾಗಿ ನೀಡಬೇಕೆನ್ನುವ ಸುಪ್ರೀಂಕೋರ್ಟಿನ 
ಆದೇಶ ಬಂದಿದೆ ಟಿ. ಆರ್‌. ಚಂದ್ರಶೇಖರ್‌ ಅವರು ಇತ್ತೀಚಿಗೆ ನನಗೆ ತಿಳಿಸಿದರು. 
ಪ್ರಜಾಪ್ರಭುತ್ತೀಯ ವ್ಯವಸ್ಥೆಗೇ ಕಳಂಕವಾಗುವಂತೆ ಸರಕಾರದ ರೈತ ವಿರೋಧಿ ವರದಿಗಳು, 
ಕಾನೂನುಗಳು ಮತ್ತು ಬಂಡವಾಳ ಶಾಹಿಗಳ ಅಟ್ಟಹಾಸದ ಪರಮಾವಧಿಯಾಗಿರುವ 
ಕಾರ್ಯಾನೆಗಳ ಆಡಳಿತ ವರ್ಗಗಳು ಈ ದೇಶದ ಬೆನ್ನೆಲಬು ಆಗಿರುವ ಶೇ. ೮೦ ರಷ್ಟು 
ಜನರ ಆಕಾಂಕ್ಷೆಗೆ ಮಣ್ಣಿಚ್ಚಿರುವುದಕ್ಕೆ ಈ ಘಟನೆ ಒಳ್ಳೆಯ ಉದಾಹರಣೆಯಾಗುವುದರಲ್ಲಿ 
ಸಂಶಯವಿಲ್ಲ. ಇರುವ ವ್ಯವಸ್ಥೆಯನ್ನು ಪೂರ್ಣವಾಗಿ ಒಪ್ಪಿಕೊಂಡು, ಅದರೊಂದಿಗೆ 
ಹೊಂದಾಣಿಕೆ ಮಾಡಿಕೊಂಡು ಹೋಗುತ್ತಿರುವ ಇಂಥ ಉದಾರವಾದಿ ರೈತ ಸಂಘಟನೆಗಳು 
ದಶಕಗಳವರೆಗೆ “ನ್ಯಾಯಕ್ಕಾಗಿ ಕಾಯಬೇಕಾಯಿತು ಎನ್ನುವುದು ವಿಪರ್ಯಾಸವೇನಲ್ಲ. 


ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಕೇಂದ್ರಿತ ರೈತ ಚಳುವಳಿಗಳು 

ಬಲಪಂಥೀಯ ರಾಜಕೀಯ ಪಕ್ಷವಾದ ಭಾರತೀಯ ಜನತಾ ಪಕ್ಷವು ಭಾರತದ 
ರಾಜಕಾರಣದಲ್ಲಿ ಒಂದು ಶಕ್ತಿಯಾಗಿ ಬೆಳೆಯುವ ಮೊದಲಿನ ವರ್ಷಗಳಲ್ಲಿ ರೈತಪರವಾದ 
ಹೋರಾಟವೊಂದನ್ನು ದಕ್ಷಿಣ ಕನ್ನಡದಲ್ಲಿ ಸಂಘಟಿಸಿರುವುದು ತಿಳಿದುಬರುತ್ತದೆ. ೧೯೮೦ರ 
ದಶಕದಲ್ಲಿ ಸುಳ್ಯ ಹಾಗೂ ಉಡುಪಿ ಪ್ರದೇಶಗಳಲ್ಲಿ ರೈತರನ್ನು ಸಂಘಟಿಸಿ ಹೋರಾಟ 
ಮಾಡಿದವರಲ್ಲಿ ಪ್ರಮುಖರು ಸದಾನಂದ ಗೌಡ ಮತ್ತು ಡಾ. ವಿ. ಎಸ್‌. ಆಚಾರ್ಯ 
ಅವರು. ಸದ್ಯಕ್ಕೆ ಸದಾನಂದಗೌಡ ಅವರು ಪುತ್ತೂರು ತಾಲೂಕಿನ ವಿದಾನಸಭಾ ಶಾಸಕ 
ರಾಗಿದ್ದರೆ, ಆಚಾರ್ಯ ಅವರು ವಿಧಾನಪರಿಷತ್‌ನ ಸದಸ್ಯರಾಗಿದ್ದಾರೆ. ಇಬ್ಬರೂ 


೬ | ರೈತ ಚಳವಳಿಗಳು 
[3 


ಕ್ಷೇತ್ರಕಾರ್ಯದ ಸಂದರ್ಭದಲ್ಲಿ ಸದಾನಂದ 
ಸಿದ, ಚರ್ಚಿಸಿದ ಸಂಕ್ಷಿಪ್ತ ವಿವರಗಳನ್ನು ಇಲ್ಲಿ 
೩ ಕೂಲಿಗಾರರು “ಅಕ್ರಮವಾಗಿ'' ಉತ್ತುಕೊಂಡಿದ್ದ 
ಭೂಮಿಯನ್ನು ಭಕ್ತ ಮಾಡಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತ ಮುಖಂಡರಾಗಿದ್ದ 
ಸದಾನಂದ ಗೌಡರ ನೇತೃತ್ವದಲ್ಲಿ ಹೋರಾಟವು ೧೯೮೦- -ಆ೧ರ ಅವಧಿಯಲ್ಲಿ ನಡೆಯಿತು. 
ನೂರಾರು-ಸಾವಿರಾರು ಸಂಖ್ಯೆ ಯಲ್ಲಿನ ಬಡಜನರ ಭೂಮಿಯನ್ನು ಸಕ್ರಮ ಮಾಡಬೇಕೆಂಬ 
ಬೇಡಿಕೆಯನ್ನು ಸರಕಾರ ತಳ್ಳಿಹಾಕಿದಾಗ ಸುಳ್ಯದಿಂದ ಮಂಗಳೂರಿನವರೆಗೆ ಸಾವಿರಾರು 
ಜನ ರೈತರ ಪಾದಯಾತ್ರೆ ನಡೆಯಿತು. ಇದೇ ಸಂದರ್ಭದಲ್ಲಿ ವಿ. ಎಸ್‌. ಆಚಾರ್ಯ ಅವರ 
ನೇತೃತ್ವದಲ್ಲಿ ಕೂಡ ಇದೇ ಉದ್ದೇಶಕ್ಕಾಗಿಯೇ ಉಡುಪಿಯಿಂದ ಮಂಗಳೂರಿನವರೆಗೆ 
ಪಾದಯಾತ್ರೆ ನಡೆಯಿತು. ಈ ಅವಿರತ ಹೋರಾಟಗಳಿಂದಾಗಿ “ಪಟ್ಟೆ” ಇಲ್ಲದ ಸಾವಿರಾರು 
ರೈತರಿಗೆ “ಪಟ್ಟೆ” ದೊರೆಯಿತು. 

ಮಂಗಳೂರಿನ ಎಂ. ಆರ್‌. ಪಿ. ಎಲ್‌.ಅನ್ನು ಕೂಡ ಪರಿಸರ ಹಾಗೂ ರೈತರಿಗೆ 
ಸಂಬಂಧಿಸಿದಂತೆ ಬಿ.ಜೆ.ಪಿ. ನೇತೃತ್ವದ ರೈತ ಸಂಘಟನೆಗಳು ಹಾಗೂ ಬಲ ಪಕಕ 
ಪರಿಸರವಾದಿಗಳು ೧೯೯೦ರ ದಶಕದಲ್ಲಿ ಪ್ರತಿಭಟಿಸುತ್ತಿರುವ ವಿಚಾರ ಕೂಡ 
ಮುಖ್ಯವಾದುದು. ಸಮಸ್ಯೆ ಆರಂಭವಾದದ್ದೇ ಎಂ.ಆರ್‌.ಪಿ.ಎಲ್‌. ಎನ್ನುವ ಕಾರ್ಯಾನೆಯು 
ತನ್ನ ಕಶಲ ತುಂಬಿದ WS ಸಿ ಬಿಟ್ಟ ನೀರನ್ನು ಸಮುದ್ರಕ್ಕೆ ಬಿಟ್ಟಾಗ. ಸಹಜವಾಗಿಯೇ 
ಅಲ್ಲಿನ ಮೀನುಗಾರರು ಅದನ್ನು ಪ್ರತಿಭಟಿಸಿದರು. ರಾಜಕೀಯವಾಗಿ ಬಲಾಢ್ಯವಾದ 
ಬಿಜೆಪಿಯು ಈ ಮೀನುಗಾರರಿಗೆ ಬೆಂಬಲ ನೀಡುವುದರೊಂದಿಗೆ ಹೋರಾಟವನ್ನು 
ಆರಂಭಿಸಿತೆಂದು ದಕ್ಷಿಣ ಕನ್ನಡದ ಪರಿಸರದ ಮೇಲೆ ಅಧ್ಯಯನ ನಡೆಸುತ್ತಿರುವ ಡಾ. 
ಎಂ. ಚಂದ್ರ ಪೂಜಾರಿಯವರು ಅಭಿಪ್ರಾಯಪಟ್ಟಿದ್ದಾರೆ (ಇದು ಇತ್ತೀಚೆಗೆ ನಡೆದ 
ಕೋಮುಗಲಭೆಗೂ ಕಾರಣವಾಗಿರುವ ವಿಚಾರ ಬೇರೆ). ಎಂ. ಆರ್‌. ಪಿ. ಎಲ್‌. ನವರು 
ತಮ್ಮ ತೈಲವನ್ನು ಪೈಪುಗಳ ಮೂಲಕ ಮಂಗಳೂರಿನಿಂದ ಬೆಂಗಳೂರಿನವರೆಗೆ ಕಳಿಸುವ 
ಯೋಜನೆ ಆರಂಭಿಸಿದಾಗ ಬಿ.ಜೆ.ಪಿ. ನೇತೃತ್ವದ ರೈತ ಸಂಘದ ಪ್ರತಿಭಟನೆ 
ಆರಂಭವಾಯಿತು. ಎಂ.ಆರ್‌.ಪಿ.ಎಲ್‌.ನ ಪೈಪ್‌ ಲೈನ್‌ ಗಳು ಮಂಗಳೂರು, ಬಂಟ್ವಾಳ, 
ವಿಟ್ಲ, ಬೆಳ್ತಂಗಡಿ ಹಾಗೂ ಉಪ್ಪಿನಂಗಡಿ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುವ 
ಸಂದರ್ಭದಲ್ಲಿ ರೈತರ ಸಾವಿರಾರು ಎಕರೆ ತೋಟ-ಜಮೀನುಗಳು ನಾಶವಾಗುವ 
ಹಿನ್ನೆಲೆಯಲ್ಲಿ ರೈತರಿಂದ ಪ್ರತಿಭಟನೆಯಾಯಿತು. ತೋಟ-ಜಮೀನುಗಳನ್ನು ಕಳೆದುಕೊಳ್ಳುವ 
ಭಯ ಒಂದೆಡೆಯಾದರೆ ಮತ್ತೊಂದು ಕಡೆ ಪೈಪ್‌ ಸೋರಿಕೆಯಿಂದ ಪರಿಸರ ಹಾಳಾಗುವ 
ಭಯವೂ ಈ ರೈತರಿಗಿರುವುದರಿಂದ ರೈತರನ್ನು ಈ ಭಾಗದಲ್ಲಿ ಸಂಘಟಿಸಲು 
ಸಾಧ್ಯವಾಯಿತೆಂದು ಡಾ. ಪೂಜಾರಿಯವರು ಅಭಿಪ್ರಾಯಪಟ್ಟಿದ್ದಾರೆ. 

ಕೃತಿಯ ಆರಂಭದಲ್ಲಿ ಚರ್ಚಿಸಿದ ಹಾಗೆ ಭಾರತದ ರಾಜಕೀಯ ಪಕ್ಷಗಳು ಯಾವತ್ತೂ 
ಉದ್ಯಮಪರವಾಗಿರುತ್ತದೆ ಎನ್ನುವುದಕ್ಕೆ ಬಿಜೆಪಿಯ ಈ ಹೋರಾಟ ಒಂದು ಅಪವಾದದಂತೆ 
ಹೊರನೋಟಕ್ಕೆ ಕಾಣುತ್ತದೆ. ಬಿಜೆಪಿಯ ರಾಜಕೀಯ ನೀತಿಗಳು ಉದ್ಯಮ-ಕಾರ್ಹ್ಪಾನೆ- 
ಬಂಡವಾಳದ ಪರವಾಗಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂ.ಆರ್‌.ಪಿ.ಎಲ್‌. 


ಭಾರ ಸಂದರ್ಶನ ದಲ್ಲಿ 


ರೈತ ಚಳವಳಿಗಳು / ೫೭ 


ವಿರುದ್ಧಹಾಗೂ ರೈತರ ಪರವಾಗಿ ಬಿಜೆಪಿ ಪ್ರತಿಭಟಿಸುತ್ತಿರುವುದು ಆಶ್ಚರ್ಯವೆಂದೆನ್ನಿಸಿದರೂ, 
ಆಶ್ಚರ್ಯವಲ್ಲ, ಅಪವಾದ ಎಂದೆನ್ನಿಸಿದರೂ ಅಪವಾದವಲ್ಲ ಎಂದು ಅಭಿಪ್ರಾಯಪಡಬಹುದು. 
ಬಿಜೆಪಿಯು ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಭೂಮಾಲೀಕರ ಪರವಾಗಿರುವುದರಿಂದ, 
ಅದು “ವ್ಯವಸ್ಥೆಯ ಪರವಾಗಿರುವುದರಿಂದ, ಹಾಗೆಯೇ “ ,ವಸ್ಥೆಯನ್ನು ಯಥಾ ರೀತಿ 
ಉಳಿಸಿಕೊಂಡು ಹೋಗುವ'' ಸಿದ್ಧಾಂತವನ್ನು ಹೊಂದಿರುವುದರಿಂದ ಬಿಜೆಪಿ ಹಿನ್ನೆಲೆಯ 
ರೈತ ಸಂಘವು ಹಮ್ಮಿಕೊಂಡಿರುವ ಪ್ರತಿಭಟನೆಯು ಒಂದು ಅಪವಾದವಾಗುವುದಿಲ್ಲ. 


ದಲಿತ ಸಂಘರ್ಷ ಸಮಿತಿಯ ಭೂ ಹೋರಾಟ 


ಕರ್ನಾಟಕದ ರಾಜಕಾರಣದಲ್ಲಿ ೧೯೭೦ರ ದಶಕದಿಂದೀಚೆಗೆ ದಲಿತರ ಪರವಾದ 
ಹೋರಾಟ ಮಾಡುತ್ತಿರುವ ದಲಿತ ಸಂಘರ್ಷ ಸಮಿತಿಯ ಭೂಹೋರಾಟಗಳು ನಮ್ಮ 
ಗಮನ ಸೆಳೆಯುತ್ತವೆ. ಅವುಗಳಲ್ಲಿ ಮುಖ್ಯವಾದವುಗಳು ಹೀಗಿವೆ : (ಎ) ಸಿದ್ದಿಪುರ ಭೂ 
ಹೋರಾಟ : ಭದ್ರಾವತಿ ತಾಲೂಕಿನ ಸಿದ್ದಿಪುರದಲ್ಲಿ ಭೂಪಾಳಂ ಎನ್ನುವ ಜಮೀನ್ದಾರ 
ದಲಿತರಿಗೆ ಸೇರಬೇಕಾಗಿದ್ದ ೩೩ ಎಕರೆ ನೀರಾವರಿ ಭೂಮಿಯನ್ನು ಆಕ್ರಮಿಸಿಕೊಂಡಿದ್ದನು. 
ಪರಿಣಾಮವಾಗಿ ೧೯೯೭ರ ಫೆಬ್ರವರಿಯಲ್ಲಿ ಸರದಿ ಸತ್ಯಾಗ್ರಹವನ್ನು ಡಿ.ಎಸ್‌.ಎಸ್‌. 
ಸಂಘಟಿಸಿತು. ಹೀಗಾಗಿ ೧೯೭೮ರ ಡಿಸೆಂಬರ್‌ನಲ್ಲಿ ದಲಿತರಿಗೆ ತಲಾ ಒಂದೊಂದು 
ಎಕರೆ ನೀರಾವರಿ ಜಮೀನು ದೊರಕಿತು; (ಬಿ) ಚಂದಗೋಡು ಭೂ ಹೋರಾಟ : 
೧೯೭೯ರ ಜುಲೈ ೨೪ ರಂದು ಸರ್ವೆ ನಂ. ೭೪ರ ೬೦೦ ಎಕರೆ ಬಗರ್‌ ಹುಕುಂ 
ಭೂಮಿಯಲ್ಲಿ ೩೦೦ ಎಕ್ರೆಯನ್ನು ಡಿ.ಎಸ್‌.ಎಸ್‌. ನೇತೃತ್ವದಲ್ಲಿ ದಲಿತರು ಆಕ್ರಮಿಸಿದರು. 
ಗ್ರಾಮದ ೬೦ ಕುಟುಂಬಗಳಿಗೆ ತಲಾ ೫ ಎಕರೆಯಂತೆ ಜಮೀನು ದಕ್ಕಿತು; (ಸಿ) ಮೆದಕಿನಾಳ 
“ಭೂ ಹೋರಾಟ : ಲಿಂಗಸೂರಿನ ಮೆದಕಿನಾಳದಲ್ಲಿ ೧೯೮೪ ರಿಂದ ಭೂ ಹೋರಾಟ 
ನಡೆಯುತ್ತಿತ್ತು. ಪರಿಣಾಮವಾಗಿ, ೧೯೯೭ರ ಏಪ್ರಿಲ್‌ ತಿಂಗಳಲ್ಲಿ ೬೭ ಎಕರೆ ಭೂಮಿ 
ಭೂರಹಿತ ದಲಿತರಿಗೆ ದೊರೆಯಿತು; (ಡಿ) ಮಹಮದ್‌ನಗರ ಭೂ ಹೋರಾಟ : 
ಮಹಮದ್‌ನಗರ ಕೊಪ್ಪಳ ಜಿಲ್ಲೆಯಲ್ಲಿದೆ. ಕೊಪ್ಪಳದ ಸುಶೀಲಬಾಬು ಮಾರ್‌ರ್ಕ್‌ 
ಎಂಬಾತ ಅಲ್ಲಿನ ಸಕ್ಕರೆ ಕಾರಾನೆ ಮಾಲೀಕ. ಕೊಪ್ಪಳ ತಾಲೂಕಿನ ಬಸಾಪುರ, ಶಿವಪುರ, 
ಬಂಡಿ ಹರ್ಲಾಪುರ, ಹತ್ತಿವಟ್ಟ, ನಾರಾಯಣಪೇಟೆ, ರಾಜಾರಾಮ ಪೇಟೆ ಮತ್ತು 
ಮಹಮದ್‌ನಗರಗಳ ಕೃಷಿ-ಕಾರ್ಮಿಕರು ಸುಶೀಲಕುಮಾರನಿಗೆ ಸೇರಿದ ೩೭೭೦ ಎಕರೆ 
ಭೂಮಿಯಲ್ಲಿ ಕೆಲಸ ಮಾಡುತ್ತಿದ್ದರು. ೧೯೮೫ರಲ್ಲಿ ಭೂಮಿಗಾಗಿ ಡಿ.ಎಸ್‌.ಎಸ್‌. 
ಮಹಮದ್‌ನಗರದಲ್ಲಿ ಚಳವಳಿ ಆರಂಭಿಸಿತು. ಈ ವಿಶಾಲವಾದ ಭೂಮಿಯನ್ನು ಭೂರಹಿತ 
ದಲಿತರು ಆಕ್ರಮಿಸಿಕೊಂಡು ಗುಡಿಸಲು ಕಟ್ಟಿಕೊಂಡರು. ೧೯೮೭ರ ಜನವರಿ ೧೫ 
ರಂದು ಜಮೀನ್ದಾರರ ಕಡೆಯವರು ಬಾಂಬ್‌ ಸ್ಫೋಟಿಸಿದರು. ೯೩ ಗುಡಿಸಲುಗಳು 
ಸುಟ್ಟು ಬೂದಿಯಾದವು. ಅನೇಕರು ಕೈಕಾಲುಗಳನ್ನು ಕಳೆದುಕೊಂಡರು. ಆನಂತರ 
ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತರಲಾಯಿತು. ಮುಂದಿನ ತೀರ್ಮಾನಕ್ಕಾಗಿ 
ವಿಚಾರಣೆಯನ್ನು ಸ್ಥಳೀಯ ನ್ಯಾಯಾಲಯ ಕೈಗೆತ್ತಿಕೊಂಡಿತು. ಇದೇ ರೀತಿ ಹೊನ್ನಾಳಿ 
ಭೂ ಹೋರಾಟ, ಚಂಡಗೋಡು, ನಾಗಸಂದ್ರ, ಮರಸನಪಲ್ಲಿ, ಗುಳ್ಳಹಟ್ಟಿ ಕಾವಲ್‌, 


ದೇವಲಾಪುರ, ಕಾದೇಹಳ್ಳಿ, ಗೆಜ್ಜಲುಗಟ್ಟಾ, ಕವಿತಾಳ, ಕಬ್ಬಿನಹಳ್ಳಿಗಳಲ್ಲೂ ದಲಿತ ಸಂಘರ್ಷ 
ಸಮಿತಿಯಿಂದ ಭೂ ಹೋರಾಟಗಳು ನಡೆದವು (ಬಿ. ಎಂ. ಪುಟ್ಟಯ್ಯ - ೧೯೯೭). 
ಸಿ.ಪಿ.ಐ. (ಎಂ.ಎಲ್‌.) - ರೆವಲ್ಯೂಷನರಿ ಯೂತ್‌ ಫೆಡರೇಷನ್‌ 
(ಆರ್‌.ವೈ.ಎಫ್‌.) ಎನ್ನುವ ನಕ್ಸಲೈಟ್‌ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಚಟುವಟಿಕೆಗಳನ್ನು 
ನಡೆಸುತ್ತಿರುವ ಸಂಸ್ಥೆ. ದಲಿತಪರವಾದ ಭೂ ಹೋರಾಟಗಳನ್ನು ಇದು ಕೈಗೆತ್ತಿಕೊಂಡಿದೆ. 
೧೯೯೫ರ ನವೆಂಬರ್‌ ೧೩ ರಂದು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ೮೦೦ 
ಎಕರೆ ಅರಣ್ಯ ಭೂಮಿಯನ್ನು ವಶಪಡಿಸಿಕೊಂಡು ಆರ್‌ -ವೈ.ಎಫ್‌. ಭೂರಹಿತರಿಗೆ 
ಹಂಚಿತು. ರೈತ ಹೋರಾಟಗಾರರನ್ನು ಈ ಸಂದರ್ಭದಲ್ಲಿ ಉದ್ದೇಶಿಸಿ ಮಾತನಾಡಿದ 
ಆರ್‌.ವೈ.ಎಫ್‌. ನಾಯಕ ಮಾನಸಯ್ಯನವರು “ಇದು ನಕ್ಸಲ್‌ಬಾರಿ ಹೋರಾಟದ 
ಮುಂದುವರಿಕೆ” ಎಂದು ಹೇಳಿದರು. ಪುಟ್ಟಯ್ಯನವರನ್ನು ಉದ್ಧ್ಭರಿಸುವುದಾದರೆ ಭೂ 
ಹೋರಾಟಗಳು ತೀವ್ರವಾದಷ್ಟು ಇದರ ವ್ಯತಿರಿಕ್ತ ಪರಿಣಾಮಗಳು ದಲಿತರ ಕೊಲೆ, 
ಹಲ್ಲೆ, ಅತ್ಯಾಚಾರಗಳಲ್ಲಿ ಪ್ರಕಟಗೊಂಡಿವೆ. ಅವರ ಪ್ರಕಾರ ೧೯೭೬ ರಲ್ಲಿ ಇಂತಹ 
೫೯೬೮ ಘಟನೆಗಳು ನಡೆದಿದ್ದರೆ ೧೯೭೭ರಲ್ಲಿ ೧೦,೮೭೯ ಪ್ರಕರಣಗಳು ನಡೆದ 
ವರದಿಯಾಗಿವೆ. ಕ್ರಮವಾಗಿ ೧೯೮೯ರಲ್ಲಿ ೧೪,೨೦೦ ಮತ್ತು ೧೯೯೦ರಲ್ಲಿ೧೫,೬೦೦ 
ಹಲ್ಲೆ ಅತ್ಯಾಚಾರ, ಕೊಲೆ ನಡೆದ ವರದಿಗಳೂ ಇದೆ (ಬಿ. ಎಂ. ಪುಟ್ಟಯ್ಯ - ೧೯೯೭). 


ಕೊಡಗಿನ ಚಿಕ್ಕ ಅಳುವಾರನ ಹಳ್ಳಿಯ (ಸೋಮವಾರ ಪೇಟೆ ತಾಲೂಕು) ಸುಮಾರು 
೩೦೦ ಎಕರೆ ಭೂಮಿಯನ್ನು ಸರಕಾರವು ಬಹಳ ಹಿಂದೆ ಯಾವುದೇ ಕಾರ್ಪಾನೆಗೆ 
ಗೇಣಿ ನೀಡಿತ್ತು. ೧೯೯೭ರಲ್ಲಿ ಈ ಭೂಮಿ ಸರಕಾರದ ವಶಕ್ಕೆ ಬಂದಿತು. ಆಗ ಆ 
ಭೂಮಿಯನ್ನು ದಲಿತರಿಗೆ ಹಂಚಬೇಕೆಂದು ಆರ್‌.ವೈ.ಎಫ್‌. ಆಗ್ರಹಿಸಿತು. ಈ 
ಸಂದರ್ಭದಲ್ಲಿ ಕೊಡಗಿನಲ್ಲಿ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಡುತ್ತಿರುವ ಕೊಡಗು ರಾಜ್ಯ 
ಮುಕ್ತಿಮೋರ್ಧ್ಭಾ (ಕೆ.ಆರ್‌.ಎಂ.ಎಂ.) ಎನ್ನುವ ಸಂಘಟನೆ ಈ ಭೂ ಹಂಚಿಕೆಯನ್ನು 
ವಿರೋಧಿಸಿ, ಆ ಭೂಮಿಯನ್ನು ಯಾವುದಾದರೂ ಸಂಶೋಧನಾ ಕೇಂದ್ರಕ್ಕೆ ನೀಡಬೇಕೆಂದು 
ಸರಕಾರವನ್ನು ಒತ್ತಾಯಿಸಿತು. ಜಿಲ್ಲಾಡಳಿತದಲ್ಲಿ ಪ್ರಭಾವಶಾಲಿಯಾಗಿದ್ದ ಕೆ.ಆರ್‌.ಎಂ.ಎಂ.ನ 
ಕೈಯೇ ಮೇಲಾಯಿತು. ಪರಿಣಾಮವಾಗಿ ದಲಿತರಿಗೆ ಅಲ್ಲಿ ಭೂಮಿ ದಕ್ಕಲಿಲ್ಲ. 


ನಕ್ಸಲೈಟ್‌ ಹಿನ್ನೆಲೆಯ ರೈತ ಕೂಲಿಕಾರ್ಮಿಕರ ಸಂಘದ 
ರಾಯಚೂರು ಹೋರಾಟ 


ಕರ್ನಾಟಕದ ಅತ್ಯಂತ ಹಿಂದುಳಿದ ಪ್ರದೇಶವೆಂದು ಯಾವತ್ತೂ ಪರಿಗಣಿಸಲಾದ 
ರಾಯಚೂರು ಪ್ರದೇಶದಲ್ಲಿ ನಕ್ಸಲೈಟ್‌ ಹಿನ್ನೆಲೆಯ “ರೈತ ಕೂಲಿ ಕಾರ್ಮಿಕರ ಸಂಘವು” 
ರೈತರನ್ನು ಸಂಘಟಿಸುವಲ್ಲಿ ೧೯೯೦ರ ದಶಕದಲ್ಲಿ ನಿರ್ಣಾಯಿಕ ಪಾತ್ರವನ್ನು ವಹಿಸುತ್ತಿದೆ. 
ಭಾರತದಲ್ಲಿನ ಪ್ರಜಾಪ್ರಭುತ್ವ ಮಾದರಿಯನ್ನೇ ನಿರಾಕರಿಸುವ ಈ ಸಂಸೆ/ಸಂಘಟನೆ ಕಡು 
ಎಡಪಂಥೀಯ ಧೋರಣೆಯನ್ನು ಹೊಂದಿದೆ. ರಾಜಕೀಯವಾಗಿ ಸಿ.ಪಿ.ಐ. 
(ಎಂ.ಎಲ್‌)-ಪೀಪಲ್ಸ್‌ ವಾರ್‌ ಗ್ರೂಪ್‌ ಎನ್ನುವ ಸಂಘಟನೆಯೊಂದಿಗೆ ಗುರುತಿಸಿಕೊಳ್ಳುವ 
ರೈತ ಕೂಲಿ ಕಾರ್ಮಿಕರ ಸಂಘದ ಜೊತೆ ಜೊತೆಗೆ ಪಿ.ಡಬ್ಲ್ಯೂ.ಜಿ.ಯ ಇನ್ನಿತರ 


ರೈತ ಚಳವಳಿಗಳು / ೫೯ 


ಘಟಕಗಳಾದ ಕರ್ನಾಟಕ ವಿಮೋಚನಾರಂಗ, ಪೀಪಲ್ಸ್‌ ಡೆಮಾಕ್ರೆಟಿಕ್‌ ಫಾರಂ, ಪ್ರಗತಿಪರ 
ವಿದ್ಯಾರ್ಥಿ ಕೇಂದ್ರ ಹಾಗೂ ಪ್ರಗತಿಪರ ಯುವಜನ ಸಂಘಗಳ ಸಹಕಾರದೊಂದಿಗೆ 
ರೈತರ ಸಮಸ್ಯೆಗಳಿಗೆ ತನ್ನದೇ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಲು ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡಿದೆ. ಈ ಸಂಸ್ಥೆಗಳ ಮುಖವಾಣಿಯಾದ ಜನವಿಮುಕ್ತಿ (ಸೆಪ್ಸೆಂಬರ್‌ ೧೯೯೮) 
ಪ್ರಕಾರ “ಕರ್ನಾಟಕ ರೈತ ಕೂಲಿ ಸಂಘದ ಹೋರಾಟವು ರೈತ ಕೂಲಿಗಳಲ್ಲಿ ಸ್ವಾಭಿಮಾನದ 
ಕಿಚ್ಚನ್ನು ಹಚ್ಚಿ ಹೋರಾಟಕ್ಕೆ ಪ್ರೇರೇಪಿಸಿರುವುದಷ್ಟೆ ಅಲ್ಲ ತನ್ನ ಸ್ಪಷ್ಟ ಸೈದ್ಧಾಂತಿಕ ತಿಳುವಳಿಕೆಯ 
ಮೂಲಕ ಭೂಮಾಲೀಕತ್ವವನ್ನು ಸಂರಕ್ಷಿಸುತ್ತಿರುವ ಪ್ರಭುತ್ವದ ಸ್ವರೂಪವನ್ನು ಬಯಲು 
ಮಾಡುತ್ತಿದೆ.'' 

ರಾಯಚೂರಿನಲ್ಲಿ ಸಮಸ್ಯೆಯಿರುವುದು ಭೂಮಾಲೀಕರಿಗೂ ಮತ್ತು ಕೃಷಿ 
ಕೂಲಿಕಾರರಿಗೂ ಎಂದು ಸಂಘವು ಅಭಿಪ್ರಾಯಪಟ್ಟರೆ, ಸರಕಾರದ ದೃಷ್ಟಿಯಲ್ಲಿ ಸರಕಾರಕ್ಕೂ 
ಮತ್ತು ರೈತ ಕೂಲಿಕಾರರ ಸಂಘಕ್ಕೂ ನಡುವೆ ಇರುವ ಭಿನ್ನತೆ - ವೈಮನಸ್ಸುಗಳು ಸಮಸ್ಯೆಯ 
ಇನ್ನೊಂದು ಮುಖ ಎಂದು ಅಭಿಪ್ರಾಯಪಡಬಹುದು. “.... ಪೋಲೀಸ್‌ ಕಾರ್ಯಾ 
ಚರಣೆಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕಿಂತ ಹೆಚ್ಚಾಗಿ ಹಳ್ಳಿಯ ರೈತರು ಸಂಘ 
ಕಟ್ಟಿಕೊಳ್ಳದಂತೆ ಅದರಲ್ಲೂ ಕರ್ನಾಟಕ-ರೈತ ಕೂಲಿ ಸಂಘಕ್ಕೆ ಸೇರದಿರುವಂತೆ 
ಮಾಡುವುದಕ್ಕಾಗಿಯೇ ಆಗಿದೆಯೆಂದು'' ರಾಯಚೂರಿನ ಹಳ್ಳಿಗಳಲ್ಲಿ ನಡೆಯುತ್ತಿರುವ 
ದೌರ್ಜನ್ಯದ ಕುರಿತು ರಚಿಸಲಾದ ಸತ್ಯಶೋಧಕ ಸಮಿತಿಯ ವರದಿ ಮಾಡಿದೆ. ಈ 
ಸತ್ಯಶೋಧಕ ಸಮಿತಿಯಲ್ಲಿ ಪೀಪಲ್ಸ್‌ ಡೆಮಾಕ್ರೆಟಿಕ್‌ ಫಾರಂನ ಪ್ರೊ. ಬಾಬಯ್ಯ 
ಮೊದಲಾದವರಿದ್ದರೆಂದು ೧೯೯೯ರ ಮೇ-ಜೂನ್‌ ನ “ಜನವಿಮುಕ್ತಿ” ಸಂಚಿಕೆಯು 
ತಿಳಿಸುತ್ತದೆ. 

ಭೂಮಿಗೆ ಸಂಬಂಧಿಸಿದ ಪ್ರಶ್ನೆಗಳು ಇಲ್ಲಿ ಗಾಢವಾಗಿದೆ. ಭೂ-ಮಾಲೀಕರು 
ಅನುಭವಿಸುತ್ತಿದ್ದ ಹೆಚ್ಚುವರಿ ಭೂಮಿ, ಇನಾಮ್ತಿ ಭೂಮಿಯನ್ನು ರೈತ ಕೂಲಿ ಕಾರ್ಮಿಕರ 
ಸಂಘದ ನೇತೃತ್ವದಲ್ಲಿ ಅಲ್ಲಿನ ಬಡರೈತರು ಹೋರಾಟ ಮಾಡುತ್ತಿದ್ದಾರೆ. ರಾಯಚೂರಿನ 
ಜೇಗರ್‌ಕರ್‌ನಲ್ಲಿ ೧೪೦ ಎಕರೆ ಇನಾಮ್ತಿ ಭೂಮಿಯನ್ನು ಅಲ್ಲಿಯ ಭೂಮಾಲೀಕನೊಬ್ಬ 
ಅನುಭವಿಸುತ್ತಿದ್ದದ್ದನ್ನು ಸಂಘವು ಪ್ರತಿಭಟಿಸಿ ಹೋರಾಟ ಆರಂಭಿಸಿತು. ಕೂರ್ತಕುಂದಾ, 
ದೇವಸುಗೂರುಗಳಲ್ಲಿ ಭೂಮಾಲೀಕರು ಅಕ್ರಮವಾಗಿ ಹೆಚ್ಚುವರಿ ಭೂಮಿಯನ್ನು 
ಅನುಭವಿಸುತ್ತಿದ್ದಾರೆಂದು ಸಂಘವು ದೂರಿರುವುದನ್ನು ನಾವು ಕಾಣಬಹುದು. ಈ 
ಹಿನ್ನೆಲೆಯಲ್ಲಿ ಭೂರಹಿತರಿಗೆ ಈ ರೀತಿಯ ಭೂಮಿಗಳನ್ನು ಆಕ್ರಮಿಸಿಕೊಳ್ಳಲು ಸಂಘವು 
ಪ್ರೇರೇಪಿಸಿದಾಗ ಸಮಸ್ಯೆ ಬಿಗಡಾಯಿಸತೊಡಗಿತು. ಭೂಮಾಲೀಕರು ಪೋಲೀಸರ 
ಸಹಾಯದಿಂದ ಭೂಹೀನ ರೈತರನ್ನು ಬಗ್ಗು ಬಡಿಯುತ್ತಿದೆಯೆಂದು ಸಂಘವು ಆಪಾದಿಸಿತು. 
ನ್ಯಾಯಕ್ಕಾಗಿ ಹೋರಾಡಿದ ರೈತರನ್ನು ಕಗ್ಗೊಲೆ ಮಾಡುತ್ತಿದೆಯೆಂದು ಕೂಡ ಸಂಘ 
ಆಪಾದಿಸಿತು. ಇತ್ತೀಚಿನ ಕೆಲವು ಘಟನೆಗಳ ಮೂಲಕ ಈ ಸಮಸ್ಯೆಯನ್ನು ಅರ್ಥಮಾಡಿ 
ಕೊಳ್ಳಲು ಇಲ್ಲಿ ಪ್ರಯತ್ನಿಸಲಾಗಿದೆ. ೧೯೯೪ರ ಸಪ್ಟೆಂಬರ್‌ ತಿಂಗಳ “ಜನ ವಿಮುಕ್ತಿ” 
ಪತ್ರಿಕೆಯು ಅಪ್ಪನದೊಡ್ಡಿ ಗ್ರಾಮದ ಭೂಮಾಲೀಕ ನರಸಿಂಹಲು ಮಾಡಿರುವ ಅನ್ಯಾಯ, 
ಅಕ್ರಮ, ಅತ್ಯಾಚಾರಗಳಿಗೆ ಸೂಕ್ತ ಶಿಕ್ಷೆಯನ್ನು ನೀಡದೆ ಓಡಿ ಹೋದ ತಹಶೀಲ್ದಾರನ 


ಕ್ರಮವನ್ನು ಖಂಡಿಸುತ್ತಾ ಈ ರೈತ ಸಂಘವು “ಈ ಭೂಮಾಲೀಕನಿಗೆ ಪ್ರಭುತ್ತ ನೀಡದ 
ಶಿಕೆಯನು ನೀಡಲಾಗಿದೆ” ಎಂದು ಬರೆಯಿತು. ೧೯೯೯ರ ಮೇ-ಜೂನ್‌ ಸಂಚಿಕೆಯಲ್ಲಿ 
A ಕ್ರಿ” ಪತ್ರಿಕೆ ಅನ್ಯಾಯದ ವಿರುದ್ಧ ಹೋರಾಡಿ ರಾಯಚೂರಿನ 
ಭೂಮಾಲೀಕರಿಂದ ಹತರಾದ ಕಾಮ್ರೆಡ್‌ ಬುಡ್ಡಣ್ಣನವರ ಹತ್ಯೆಯನ್ನು ತೀವ್ರವಾಗಿ 
ಖಂಡಿಸಿದೆ. ೧೯೯೭ರಲ್ಲಿ ಊರಿನ ಭೂಮಾಲೀಕರೆಲ್ಲಾ ಒಂದಾಗಿ ದಲಿತರೊಬ್ಬರ 
ಜಮೀನನ್ನು ಸಾಹುಕಾರನೊಬ್ಬನಿಗೆ ಕಸಿದುಕೊಟ್ಟ ಸಂದರ್ಭದಲ್ಲಿ ಬುಡ್ಡಣ್ಣನವರ ನೇತೃತ್ವದಲ್ಲಿ 
ರೈತ ಕೂಲಿಕಾರ್ಮಿಕರ ಸಂಘವು ಪ್ರತಿಭ ವಟಿಸಿದ್ದರ ಸೆ ೀಡಿಗಾಗಿ ಭೂಮಾಲೀಕರು ಹಾಗೂ 
ಪೋಲೀಸರ ನಿರ್ದೇಶನದಂತೆ ಬುಡ್ಡಣ್ಣನವರ ಕೊಲೆ ನಡೆದಿದೆ ಎಂದು “ಜನ ವಿಮುಕ್ತಿ” 
ಬರೆದಿದೆ. ಈ ರೀತಿಯ ದೌರ್ಜನ್ಯ ಗಳ ಕುರಿತು ಸತ್ಯಶೋಧಕ ಸಮಿತಿಯೂ ವರದಿ 
ಮಾಡಿದ ಬಗ್ಗೆ ಈಗಾಗಲೆ ಬರೆದಿದ್ದೇನೆ. ಈ ಸಮಿತಿಯು ಸರಕಾರದ ಮುಂದೆ ಇಟ್ಟ 
ಘ್‌ ಒತ್ತಾಯಗಳ”' ಪ್ರಕಾರ ಪೋಲೀಸ ಸರ ದೌರ್ಜನ್ಯಗಳು ಎಲ್ಲಾ ಗಲಭೆಗೆ ಕಾರಣ ಎಂದು 
ಅಭಿಪ್ರಾಯಪಡಲಾಗಿದೆ. ಈ ದೌರ್ಜನ್ಯಗಳ ಬಗ್ಗೆ ಹಾಗೂ ಇದರ ಹಿಂದಿರುವ 
ಭೂ-ಮಾಲೀಕ-ಪೋಲೀಸ್‌- ರಾಜಕಾರಣಿ ಪಟ್ಟಭದ್ರ ಮೈತ್ರಿ ಕೂಟಗಳ ಬಗ್ಗೆ ತನಿಖೆ 
ನಡೆಯಲು ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಯಾಗಬೇಕು ಹಾಗೂ, 
ದಲಿತರಿಗೆ ಸೇರಬೇಕಾದ ಭೂಮಿಯನ್ನು ವಶಪಡಿಸಿಕೊಂಡು ಅವರ ಸಹಜ ಅಭಿವೃದ್ಧಿಗೆ 
ಅಡ್ಡಿಯೊಡ್ಡುತ್ತಿರುವ ಭೂಮಾಲೀಕರಿಗೆ ಮತ್ತು ಇದಕ್ಕೆ ಬೆಂಬಲಿಸುತ್ತಿರುವ ಪೋಲೀಸ್‌ 
ಅಧಿಕಾರಿಗಳ ಮೇಲೆ .“ಎಸ್‌. ಸಿ. - ಎಸ್‌. ಟಿ. ಅಟ್ರಾಸಿಟೀಸ್‌ ಪ್ರಿವೆನ್ಷನ್‌ ಅ್ಯಕ್ಟ್‌ - 
೧೯೯೫ ಕಾನೂನಿನಡಿ ಕೇಸು ದಾಖಲಿಸಿ, ಬಂಧಿಸಿ ವಿಚಾರಣೆಗೊಳಪಡಿಸಬೇಕು 
ಎಂದು ಸಮಿತಿ ಒತ್ತಾಯಿಸಿದೆ. ಈ ಸಮಿತಿಯು ಮುಂದುವರಿಯುತ್ತಾ, ಸಂತ್ರಸ್ತರಾದ 
ದಲಿತರೈತರಿಗೆ ಇದೇ ಕಾನೂನಿನಡಿ ಕೂಡಲೆ ಮಧ್ಯಂತರ ಪರಿಹಾರ ಒದಗಿಸಬೇಕು 
ಹಾಗೂ ಪೋಲೀಸ್‌ ದೌರ್ಜನ್ಯಕ್ಕೊಳಗಾದ ರೈತರಿಗೆ ಕೂಡಲೆ ಪರಿಹಾರ ಒದಗಿಸಬೇಕು 
ಎಂದು ಕೂಡ ಆಗ್ರಹಿಸಿತು. ಎಲ್ಲಾ ಭೂಸಂಬಂಧಿತ ವಿಚಾರಗಳನ್ನು ಪರಿಹರಿಸಲು 
ಕೂಡಲೆ ಕ್ರಮ ತೆಗೆದುಕೊಳ್ಳಬೇಕು; ರೈತರನ್ನು ಬಡ್ಡಿಕೋರರ ಶೋಷಣೆಯಿಂದ 
ಮುಕ್ತಗೊಳಿಸಲು ಸುಲಭ ದರದ ಸಾಲ ಒದಗಿಸಬೇಕು. ಭೂ-ಸುಧಾರಣೆ ಸಂಪೂರ್ಣವಾಗಿ 
ಜಾರಿಯಾಗಬೇಕು ಎಂದು ಆಗ್ರಹಿಸಿದ ಈ ಸಮಿತಿಯು ಕರ್ನಾಟಕ ರೈತ ಕೂಲಿಕಾರ್ಮಿಕರ 
ಸಂಘದ ಕಾನುನುಬದ್ಧ ಚಟುವಟಿಕೆಗಳಿಗೆ ಸರಕಾರ ಸಂಪೂರ್ಣವಾಗಿ ಅವಕಾಶ 
ಮಾಡಿಕೊಡಬೇಕು'” - ಎಂದು ಸರಕಾರವನ್ನು ಒತ್ತಾಯಿಸಿತು. ೧೯೯೯ರ ಏಪ್ರಿಲ್‌ 
೯, ೧೦, ೧೧ ರಂದು ಸುಮಾರು ೧೫ ಹಳ್ಳಿಗಳನ್ನು ಸಂದರ್ಶಿಸಿದ ಈ ಸಮಿತಿಯ 
""ಒತ್ತಾಯಗಳ'' ಬಗ್ಗೆ ಚರ್ಚೆ ನಡೆಯುತ್ತಿದ್ದಾಗಲೆ ೧೯೯೯ರ ಜೂನ್‌ ೨೬ರ 
“ಡೆಕ್ಕನ್‌-ಹೆರಾಲ್ಡ್‌' ವರದಿಯೊಂದು ನನ್ನ ಗಮನವನ್ನು ಸೆಳೆಯಿತು. ಈ ಪತ್ರಿಕಾ 
ವರದಿಯು “ಉದಯ” ಎನ್ನುವ ವ್ಯಕ್ತಿಯ ಸಹಿಯಿರುವ ಪತ್ರವೊಂದು ಕಾಮ್ರೆಡ್‌ 
ಬುಡ್ಡಣ್ಣನ ಕೊಲೆಯನ್ನು ಹಾಗೂ ಅದರ ಹಿಂದಿನ ದೌರ್ಜನ್ಯ ಗಳನ್ನು ವಿವರಿಸಿ, ಬಡವರು 
ಮತ್ತು 'ಭೂಹೀನ ಕಾರ್ಮಿಕರನ್ನು ದೌರ್ಜನ್ಯ ಮಾಡಿದ ಭೂಮುಕಣ ಸಿದ್ಧನಗೌಡನಿಗೆ 
ಮರಣದಂಡನೆಯನ್ನು ಕೊಡಲಾಗಿದೆ” ತಿಳಿಸಿತು. ಸಿದ್ದನಗೌಡನ ಕೊಲೆಯನ್ನು ಸಿ.ಪಿ.ಐ 
(ಎಂ.ಎಲ್‌) ಅಂದರೆ ಕಮ್ಯುನಿಷ್ಟ್‌ ಪಾರ್ಟಿ ಆಫ್‌ ಇಂಡಿಯಾ (ಮಾರ್ಕ್ಸಿಸ್ಟ್‌ - ಲೆನಿನಿಷ್ಟ್‌) 


ರೈತ ಚಳವಳಿಗಳು / ೬೧ 


ಸಂಘಟನೆ ಮಾಡಿದೆಯೆಂದೂ ಈ ಪತ್ರ ಹೇಳಿಕೊಳ್ಳುವುದರ ಜೊತೆಗೆ “ಮುಂದೆ 
ಯಾರಾದರೂ ಸಿದ್ದನಗೌಡನ ರೀತಿ ದೌರ್ಜನ್ಯ ಮಾಡಿದರೆ ಅವರಿಗೂ ಇದೇ 
ಗತಿಯಾಗುವುದು” ಎಂದು ಎಚ್ಚರಿಸಿರುವ ವಿಚಾರ ತಿಳಿದುಬರುತ್ತದೆ. ಭೂಮಾಲೀಕರು 
ಹಾಗೂ ರೈತ ಕೂಲಿ ಕಾರ್ಮಿಕರಿಗೂ ಇರುವ ಭೂಸಂಬಂಧ ಪ್ರಶ್ನೆಗಳು ಇಂದು 
“ಪ್ರಜಾಪ್ರಭುತ್ವವಾದಿಗಳ'' ಹಾಗೂ ಅದರ ವಿರೋಧಿಗಳ ಸಂಘರ್ಷದ ಸ್ವರೂಪದಲ್ಲಿ 
ಕಾಣಿಸಿಕೊಳ್ಳುತ್ತಿದೆ. ಇದಕ್ಕೆ ರಾಯಚೂರಿನಲ್ಲಿ ನಡೆಯುತ್ತಿರುವ ಬೂಸಂಬಂಧೀ ಪ್ರಶ್ನೆಗಳೇ 
ಮುಖ್ಯ ಸಾಕ್ಷಿಗಳಾಗುತ್ತವೆ. 


ಶಿರಾದ ರೈತರ ಹೋರಾಟ 


ಉಳಿದ ರೈತ ಸಂಘಟನೆಗಳಂತೆ ಯಾವುದೇ ನಿರ್ಧಿಷ್ಟ ಬಗೆಯ ಸೈದ್ಧಾಂತಿಕ 
ಹಿನ್ನೆಲೆಗಳಿಲ್ಲದೆ ಸರಕಾರದ ಬೆಲೆಯ ನೀತಿಯನ್ನು ಹಿಂಸಾತಕ್ರವಾಗಿ ಸ್ವಯಂಪ್ರೇರಣೆಯಿಂದ 
೧೯೯೮ರ ಅಕ್ಟೋಬರ್‌ ತಿಂಗಳಲ್ಲಿ ಶಿರಾದ ರೈತರು ಪ್ರತಿಭಟಿಸಿದರು. ಶಿರಾವು ಶೇಂಗಾ 
ಬೆಳೆಗೆ ಬಹಳ ಪ್ರಸಿದ್ಧವಾದುದು. ಶೇಂಗಾ ಬೆಲೆಗಾಗಿ ಹೋರಾಟ ಮಾಡಿದ ಅಪರೂಪದ 
ಘಟನೆಯಿದು. ಈಗಾಗಲೆ ನಾವು ಗಮನಿಸಿದಂತೆ ಕಬ್ಬು, ಕಾಫಿ, ಭತ್ತ ಈ ಬೆಳೆಗಳ 
ಬೆಲೆಗಾಗಿ ಆಗಾಗ್ಗೆ ಕೆ.ಆರ್‌.ಆರ್‌.ಎಸ್‌. ಅಥವಾ ಇನ್ನುಳಿದ ರೈತ ಸಂಘಟನೆಗಳನ್ನು 
ಹೋರಾಟ ಮಾಡಿರುವುದನ್ನು ನೋಡಿದ್ದೇವೆ. ಆದರೆ ಶೇಂಗಾಕ್ಕೆ ಸಂಬಂಧಿಸಿದ ಪ್ರಶ್ನೆಯು 
೧೯೯೮ರ ಅಕ್ಟೋಬರ್‌ನಲ್ಲಿ ಕರ್ನಾಟಕ ರಾಜ್ಯಾದ್ಯಾಂತ ಚರ್ಚೆಗೆ ಒಳಗಾಯಿತು. 
ಶಿರಾದ ಘಟನೆಗೆ ಸಂಬಂಧಿಸಿದ ವಿವರಗಳನ್ನು ಹೇಳುವುದಾದರೆ ಘಟನೆಯು 
ಆರಂಭಗೊಳ್ಳಲು ಸೂಚನೆ ಸಿಕ್ಕಿದ್ದೇ ೧೯೯೮ರ ಅಕ್ಟೋಬರ್‌ ೨೭ ರಂದು. ಆ ದಿನ 
ಇಂದಿನಂತ, ರೈತರು ೩೫, ರ ಹೆಚ್ಚು ಚೀಲ ಕಡೆಲೆಕಾಯಿಯನ್ನು ಶಿರಾದ 
ಎ.ಪಿ , ಮಾರುಕಟ್ಟೆಗೆ ತಂದರು. ಕೇವಲ ಒಂದು ವಾರದ ಹಿಂದೆ ಕ್ವಿಂಟಾಲ್‌ಗೆ 
೧೪೦೦ ರೂಪಾಯಿ ಇತ್ತು. ಆದರೆ, ನಿರೀಕ್ಷೆಗೂ ಮೀರಿದ ಹೆಚ್ಚಿನ ಫಸಲು ಮಾರುಕಟ್ಟೆಗೆ 
ಬಂದಾಕ್ಷಣ ಮಾರುಕಟ್ಟೆ ದಲ್ಲಾಳಿಗಳು ೧೪೦೦ ರೂಪಾಯಿ ಇದ್ದ ಬೆಲೆಯನ್ನು ಕೇವಲ 
೬೦೦ ಡೆ ಇಳಿಸಿಬಿಟ್ಟರು. ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್‌ಗೆ ೬೦೦ 
ರೂಪಾಯಿಗಳ ಧಾರಣೆ ಕುಸಿತ ಟಿ ಕ್ವಿಂಟಾಲ್‌ ಬೀಜಕ್ಕೆ ಡೆ ೧೮೦೦ ಕೊಟ್ಟು 
ಖರೀದಿಸಿ, ಸಾವಿರಾರು ರೂಪಾಯಿಗಳನ್ನು ಗೊಬ್ಬರಕ್ಕಾಗಿ RS ಶೇಂಗಾ ಬೆಳಗಾಗಿ 
ಖರ್ಚು ಮಾಡಿದ್ದ ರೈತರ ಹೆಗಲ ಮೇಲೆ ke ರೂಪಾಯಿಗಳ ಸಾಲದ ಹೊರೆ 
ಹೆಗಲೇರಿದಂತೆ ಆ] 
ಮಾರುಕಟ್ಟೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸರಕಾರ ಕೂಡ ವಿಫಲವಾಗಿದೆ. 
ಇದಕ್ಕೆ ಸರಕಾರದ ನೀತಿಗಳೇ ಕಾರಣವಾಗಿವೆ. ಕಡಲೆ ಎಣ್ಣೆ ಬೆಲೆ ನಿಯಂತ್ರಿಸುವ ಹೆಸರಿನಲ್ಲಿ 
ಕಡಲೇಕಾಯಿ ರಫ್ತನ್ನು ಸರಕಾರ ಸಂಪೂರ್ಣವಾಗಿ ನಿಷೇಧಿಸಿದೆ. ಅಲ್ಲದೆ ಖಾದ್ಯ ತೈಲ 
ಆಮದಿನ ಮೇಲಿನ ಸುಂಕವನ್ನು ಕೇಂದ್ರ ಸರಕಾರವು ಶೇ. ೬೫ ರಿಂದ ಶೇ. ೨೫ ನ 
ಇಳಿಸಿದೆ. ಇದು ಸ್ಥಳೀಯ ಎಣ್ಣೆ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುವುದರಿಂದ 
ಭಾರತದ ದೊಡ್ಡ "ವರ್ತಕರು ಶೇಂಗ ಕೊಳ್ಳಲು ಹಿಂದೇಟು ಹಾಕಿದರು. ಭಾರತದಲ್ಲಿ 
ಕಡಲೆಬೀಜ ಮಾರುಕಟ್ಟೆಗೆ ಬರುವ ಸಮಯಕ್ಕೆ ಸರಿಯಾಗಿ ಸರಕಾರ ಇತರ ಎಣ್ಣೆ 


೬೨ /ರೆತ ಚಳವಳಿಗಳು 
ಲ 


ಕಾಳುಗಳನು ಆಮದು ಮಾಡಿಕೊಳ್ಳಲು ಪ್ರಾರಂಭಿಸಿದೆ. ಈ ಹಿನ್ನೆಲೆಯಲ್ಲೇ “ದುಷ್ಪ 
ದಲ್ಲಾಳಿಗಳು ಕಡಲೇಕಾಯಿಯ ಬೆಲೆಯನ್ನು ಕ್ಷಿಂಟಾಲಿಗೆ ೬೦೦ ರೂ. ಗೆ ಏಕ್‌ದಂ 
ಇಳಿಸಿಬಿಟ್ಟರು” ಎಂದು ೧೯೯೮ರ ನವೆಂಬರ್‌ ಸಂಚಿಕೆಯ “ಜನ ವಿಮುಕ್ತಿ” ಪತ್ರಿಕೆ 
ಬರೆದಿದೆ. 

೧೮೦೦ ರೂಪಾಯಿಯಿಂದ ಬೆಲೆಯನ್ನು ೬೦೦ ರೂಪಾಯಿಗೆ ಇಳಿಸಿದ್ದನ್ನು ರೈತರು 
ಉಗ್ರವಾಗಿಯೇ ಪ್ರತಿಭಟಿಸಿದರು. ರೈತರ ಆಕ್ರೋಶಕ್ಕೆ ಎಪಿಎಂಸಿ ಕಛೇರಿಯ ಗಾಜುಗಳು 
ಪುಡಿಪುಡಿಯಾದವು. ಅಲ್ಲಿಯೇ ಬೀಡು ಬಿಟ್ಟಿದ್ದ ತುಮಕೂರಿನ ಉಸ್ತುವಾರಿ ಸಚಿವ 
ಸತ್ಯನಾರಾಯಣ ಸ್ಥಳಕ್ಕೇ ಭೇಟಿ ನೀಡಿ ಉತ್ತಮಧಾರಣೆಗಾಗಿ ಮರು ಟೆಂಡರ್‌ 
ಹಾಕಿರುವುದಾಗಿಯೂ, ಇಲ್ಲವಾದಲ್ಲಿ ಬೀಜನಿಗಮವೇ ಒಟ್ಟು ಬೀಜಗಳನ್ನು 
ಕೊಂಡುಕೊಳ್ಳುವಂತೆ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು. ಆದರೆ ಮಂತ್ರಿಯ ಭರವಸೆ 
ಈಡೇರಲಿಲ್ಲ. ರೈತರ ಆಕ್ರೋಶ ಮುಗಿಲೇರಿತು. ತಾ ೨೮ ರಂದು ೧೦,೦೦೦ಕ್ಕೂ 
ಹೆಚ್ಚಿನ ರೈತರು ಶಿರಾ ಬಳಿಯ ರಾಷ್ಟ್ರೀಯ ಹೆದ್ದಾರಿ ೪ ರಲ್ಲಿ ಸೇರಿ “ರಾಸ್ತಾ ರೋಕೋ?” 
ಪ್ರಾರಂಭಿಸಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ರೈತರನ್ನು ಹತ್ತಿಕ್ಕಲು ಗೋಲಿಬಾರ್‌ 
ಅನ್ನು ಪೋಲೀಸರು ಮಾಡಿದಾಗ ಕೆಲವು ರೈತರು ಪ್ರಾಣ ಕಳೆದುಕೊಂಡರು. ರೈತರು 
ಇದರಿಂದ ಕ್ರುದ್ಧರಾಗಿ ಪೋಲೀಸರ ಮೇಲೆ ಹಲ್ಲೆ ಮಾಡಿದರು. ಒಬ್ಬ ಡಿವೈಎಸ್‌ಪಿ 
ಹಾಗೂ ಒಬ್ಬ ಪೇದೆ ರೈತರಿಂದ ಹತರಾದರು. ರೈತರ ಆಕ್ರೋಶಕ್ಕೆ ಹತ್ತಾರು ಬಸ್ಸು 
ಲಾರಿಗಳು ಭಸವಾದವು. ಹಿಂಸೆಯಿಂದಲೇ ಈ ಪ್ರತಿಭಟನೆ ಮುಗಿಯಿತು. ಇದು 
ಖಂಡಿತವಾಗಿಯೂ ಸರಕಾರವು ಸ್ಪಷ್ಟವಾದ ಬೆಲೆಯ ನೀತಿಯನ್ನು ಅನುಷ್ಠಾನಕ್ಕೆ ತರಲು 
ಸಾಧ್ಯವಾಗದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಸ್ವಪ್ರೇರಣೆಯಿಂದಲೇ ಈ 
ಪ್ರತಿಭಟನೆ ನಡೆದಿದೆ ಎನ್ನುವುದಾದರೆ, ಇಂಥ ಸಂದರ್ಭಗಳು ಮತ್ತೊಮ್ಮೆ ಎದುರಾದರೆ 
ಸ್ವಪ್ರೇರಣೆಯಿಂದ ಪ್ರತಿಭಟನೆಗಳು ಎದುರಾಗುತ್ತದೆ ಎನ್ನಬೇಕಾಗುತ್ತದೆ (ಜನವಿಮುಕ್ತಿ - 
ನವೆಂಬರ್‌ ೧೯೯೮). 


ಕರ್ನಾಟಕ ರಾಜ್ಯ ರೈತ ಸಂಘವು ಒಂದು ರೈತ ಶಕ್ತಿಯಾಗಿ ರೈತರನ್ನು ಸಂಘಟಿಸುವಲ್ಲಿ 
೧೯೮೦-೯೦ರ ದಶಕಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರುವುದನ್ನು ನಾನು ಈಗಾಗಲೆ 
ವಿವರಿಸಿದ್ದೇನೆ. ಈ ಸಂದರ್ಭದಲ್ಲಿ ರೈತರೆಂದರೆ ಯಾರು? ಅದರಲ್ಲೂ ಕರ್ನಾಟಕದ 
ರೈತರೆಂದರೆ ಯಾರು ಎನ್ನುವ ಪ್ರಶ್ನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಜಿ. 
ರಾಜಶೇಖರ್‌ ಅವರು ೧೯೮೨ರ ಅಕ್ಟೋಬರ್‌ - ಡಿಸೆಂಬರ್‌ ಸಂಚಿಕೆಯ “ರುಜುವಾತು” 
ವಿನಲ್ಲಿ ಪ್ರಕಟಿಸಿದ "ಶಿವಮೊಗ್ಗ ರೈತ ಚಳುವಳಿಯ ತಾತ್ವಿಕ ನೆಲೆಗಳು” ಎನ್ನುವ 
ಲೇಖನದಲ್ಲಿನ ವಿವರಗಳನ್ನು ಚರ್ಚಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ತನ್ನನ್ನು 
“ರಾಜಕೀಯೇತರ ಸಂಘಟನೆ'' ಎಂದು ಕರೆದುಕೊಂಡ ಕೆ.ಆರ್‌.ಆರ್‌.ಎಸ್‌. “ಯಾವ 
ರಾಜಕೀಯ ಪಕ್ಷದ ಸದಸ್ಯರೂ ತನ್ನ ಸಂಘಟನೆಯ ಪದಾಧಿಕಾರಿಗಳಾಗಿರತಕ್ಕದ್ದಲ್ಲ” 
ಎಂದು ಸ್ಪಷ್ಟಪಡಿಸಿದ ವಿಚಾರವನ್ನು ರಾಜಶೇಖರ್‌ ಅವರು ಬರೆಯುತ್ತಾರೆ. ಆದರೆ, ಆ 
ಹೊತ್ತಿಗೆ ರೈತ ಸಂಘವು ತಮಿಳುನಾಡಿನಲ್ಲಿ ಬಲಪಂಥೀಯ ಪಕ್ಷಗಳೊಡನೆ ಆತ್ಮೀಯ 


ರೈತ ಚಳವಳಿಗಳು / ೬೩ 


ಸಂಬಂಧ ಹೊಂದಿದ್ದ ರೈತ ನಾಯಕ ನಾರಾಯಣ ಸ್ವಾಮಿ ನಾಯ್ದು ಅವರು ಅಧ್ಯಕ್ಷರಾಗಿದ್ದ 
ಅಖಿಲ ಭಾರತ ರೈತ ಸಂಘದ ಅಂಗ ಸಂಸ್ಥೆಯಾಗಿ ಕೆಲಸ ಮಾಡಲು ನಿರ್ಧರಿಸಿದ್ದನ್ನು 
ಟೀಕಿಸುತ್ತಾರೆ. ಆಶ್ಚರ್ಯ ಎನ್ನುವಂತೆ ಇದಾದ ಒಂದೆರಡು ವರ್ಷಗಳಲ್ಲೇ ರೈತ ಸಂಘವು 
ಒಂದೋ ಆಡಳಿತ ಪಕ್ಷದ ವಿರುದ್ಧ ಅಥವಾ ವಿರೋಧ ಪಕ್ಷಗಳ ಪರ ಅಥವಾ ತಾನೇ 
ಸ್ವತಂತ್ರವಾಗಿ ಚುನಾವಣೆಗೆ ಸ್ಪರ್ಧಿಸಿರುವುದನ್ನು ಈಗಾಗಲೆ ಹಿಂದೆ ವಿವರಿಸಿದ್ದೇನೆ. 
ಅಸ್ಸಾದಿಯವರು ತಮ್ಮಗ್ರಂಥದಲ್ಲಿ ಈ ವಿಚಾರಗಳನ್ನು ಚರ್ಚಿಸಿರುವುದನ್ನು ಕೂಡ ನಾನು 
ಹಿಂದೆಯೇ ವಿವರಿಸಲು ಯತ್ನಿಸಿದ್ದೇನೆ. ರೈತ ಸಂಘದ ಆರಂಭದ ದಿನಗಳಲ್ಲೇ (೧೯೮೨) 
ಅದನ್ನು ರಾಜಶೇಖರ್‌ ಬಹಳ ಚೆನ್ನಾಗಿಯೇ ವಿಶ್ಲೇಷಿಸಿದ್ದಾರೆ. ಪ್ರಸ್ತುತ ರೈತ ಚಳುವಳಿಯ 
ಬಗ್ಗೆ ಎಡ ಮತ್ತು ಪ್ರಜಾಪ್ರಭುತ್ವವಾದೀ ನಿಲುವುಗಳು ಉಳ್ಳ ಬುದ್ಧಿಜೀವಿಗಳಲ್ಲೇ ತೀವ್ರ 
ಭಿನ್ನಾಭಿಪ್ರಾಯಗಳಿವೆಯೆಂದು ರಾಜಶೇಖರ್‌ ಅವರು ತಿಳಿಸುತ್ತಾರೆ. ರೈತ ಚಳುವಳಿಯನ್ನು 
ಉತ್ಸಾಹದಿಂದ ಬೆಂಬಲಿಸುವವರು, ಈ ಚಳುವಳಿಯನ್ನು ವ್ಯವಸ್ಥೆಯ ವಿರುದ್ಧ 
ಮೂಲಭೂತ ಬದಲಾವಣೆಗಳಿಗೋಸ್ಕರ ರೈತರು ನಡೆಸುತ್ತಿರುವ ಹೋರಾಟ, ನಗರ 
ಪ್ರಧಾನವಾದ ಸಾಮಾಜಿಕ, ರಾಜಕೀಯ ಪ್ರಭುತ್ವದ ಶಕ್ತಿಗಳಿಗೆ ಗ್ರಾಮೀಣ ಜನತೆ 
. ತೋರಿಸಿದ ಪ್ರತಿಭಟನೆ, ವಿಕೇಂದ್ರೀಕರಣ, ಗ್ರಾಮ ಸ್ವರಾಜ್ಯಗಳ ಆದರ್ಶಗಳಿಗೋಸ್ಕರ 
ನಡೆದ ಜನಜಾಗೃತಿಯ ಚಳುವಳಿ ಎಂದು ಮುಂತಾಗಿ ಚಿತ್ರಿಸಿರುವುದನ್ನು ವಿವರಿಸುತ್ತಾರೆ. 
ವಾಮ ಪಂಥೀಯ ರಾಜಕೀಯ ಪಕ್ಷಗಳು ಈ ಚಳುವಳಿಯನ್ನು “ಹೇಳಿಕೆಗಳ ಮುಖಾಂತರ” 
ಬೆಂಬಲಿಸಿದ್ದರೂ, ವಾಮ ಪಂಥೀಯ ಅರ್ಥಶಾಸ್ತ್ರ ಜರು ಇದನ್ನು ಮೂಲಭೂತವಾಗಿ 
“ಶ್ರೀಮಂತ. ರೈತರ ಚಳುವಳಿ'' ಎಂದೇ ಭಾವಿಸಿದ್ದಾರೆಂದು ಬರೆದ ರಾಜಶೇಖರ್‌ ಈ 
ಬಗ್ಗೆ ಎಂ. ಡಿ ನಂಜುಂಡ ಸ್ವಾಮಿಯವರ ಸೃಷ್ಟೀಕರಣ ಕೇಳಿದ್ದನ್ನು ಬರೆಯುತ್ತಾರೆ. 

ಅಸ್ಸಾದಿಯವರು ಇದೇ ವಾದವನ್ನು ತಮ್ಮ ಕೃತಿಯಲ್ಲೂ ಮಾಡಿರುವುದನ್ನು ನಾವು 
ಗಮನಿಸಬಹುದು. “ಶ್ರೀಮಂತ ರೈತರು” ಎಂಬ ತ ವರ್ಗ ಅಸ್ತಿತ್ರದಲ್ಲಿದೆ ಎಂಬುದನ್ನು 
ನಿರಾಕರಿಸಿದ ನಂಜುಂಡಸ್ವಾಮಿ ಕ ರಾಜಕೀಯ ಪೂರ್ವಗ್ರ ಟಿ ಮಾಲುಗಣ್ಣಿನಿಂದ 
ಚಳುವಳಿಯನ್ನು ನೋಡಿ ಹೇಳುವ ಅಭಿಪ್ರಾ ಯ” ಎಂದವನ್ನು ರಾಜಶೇಖರ್‌ 
ಉಲ್ಲೇಖಿಸುತ್ತಾರೆ. ಕೃಷಿ ಮತ್ತು ಕೈಗಾರಿಕೆಗಳ ನಡುವೆ ಸಮತೋಲವಿಲ್ಲದ ಮತ್ತು ಕೃಷಿಗೆ 
ಅನ್ಯಾಯವಾಗುವ ವಿಷಮ ಹ ಕಟ್ಟೆಯಲ್ಲಿ, ಬಂಡವಾಳ ಹೂಡಿಕೆ, ಶಿಕ್ಷಣ, ಸಾ 
ಮುಂತಾದ ಸೇವಾಸೌಲಭ್ಯಗಳು - ಇವುಗಳಲ್ಲಿ ಸರಕಾರ ತೋರಿಸುವ "ಕೈಗಾರಿಕೆಗಳ 
ಪರವಾದ, ನಗರ ಪರವಾದ ಪಕ್ಪಪಾತದಲ್ಲಿ, ಯಾವ ರೈತನೂ ಹೋಲಿಕೆಯಲ್ಲಿ 
“ಶ್ರೀಮಂತ” ಎನ್ನಿಸಿಕೊಳ್ಳಲಾರ ಎಂಬುದು ನಂಜುಂಡ ಸ್ವಾಮಿಯವರ ವಾದವಾಗಿತ್ತು. 

ರೈತ ಚಳುವಳಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುವವರು, ಹಳ್ಳಿಗಳ ಶ್ರೀಮಂತ ರೈತರನ್ನು 
ನಗರಗಳ ಬಂಡವಾಳ ಶಾಹಿ, ವಾಣಿಜ್ಯೋದ್ಯಮಿ ಎಕ್‌ ಉನ್ನತ ವೇತನಗಳ 
ನೌಕರಶಾಹಿಯ ಜೊತೆ ಹೋಲಿಸಿದರೆ, ಅವರು ಹೇಗೆ "ಶ್ರೀಮಂತ' ರೆನ್ನಿಸಿಕೊಳ್ಳುತ್ತಾರೆಂದು 
ನಂಜುಂಡ ಸ್ವಾಮಿ ಅವರು ಸವಾಲು ಹಾಕುತ್ತಾರೆ. ಇದಕ್ಕುತ್ತರವಾಗಿ ರಾಜಶೇಖರ್‌ 
ಅವರು ಹಳ್ಳಿಗಳ ಶ್ರೀಮಂತ ರೈತರನ್ನು ನಗರಗಳ 'ಶ್ರೀಮಂತವರ್ಗದ ಜೊತೆಗೇ ಯಾಕೆ 
ಹೋಲಿಸ ಬೇಕು? ಹಳ್ಳಿಗಳ ಸ ರೈತರು, ಭೂಹೀನರ ಜೊತೆ ಯಾಕೆ ಹೋಲಿಸಬಾರುದು 


೬೪/ರೆತ ಚಳವಳಿಗಳು 
ಲ 


ಎಂದಿರುವುದು ಕಂಡುಬರುತ್ತದೆ. ಜಿ. ರಾಜಶೇಖರ್‌ ಇದೇ ವಾದವನ್ನು ಮುಂದುವರಿಸುತ್ತಾ 
“ರೈತ ಸಂಘದ "ನಗರ ವಿರೋಧಿ' ರೆಟರಿಕ್ಕಿನ ಕೆಲವು ಹೇಳಿಕೆಗಳೂ ಅಷ್ಟೇ 
ಪ್ರಶ್ನಾರ್ಹವಾಗಿದೆ. ನಾರಾಯಣ ಸ್ವಾಮಿ ನಾಯುಡು ಅವರ ತಮಿಳುನಾಡು ರೈತ ಸಂಘ 
“ನಾವು ಹಾಲು ಕರೆಯುವವರು, ನೀವು (ಅಂದರೆ ಪೇಟೆಯವರು) ಕುಡಿಯುವವರು , 
“ನಮ್ಮ ಮೊಟ್ಟೆ ನಿಮ್ಮ ಆಮ್ಲೆಟ್‌'' ಇತ್ಯಾದಿ ಘೋಷಣೆಗಳು, ಕರ್ನಾಟಕ ರಾಜ್ಯ ರೈತ 
ಸಂಘದ, “ದೇಶಕ್ಕೆ ಅನ್ನ ಕೊಡುವ ರೈತ”, “ದೇಶದ ಜನಕ್ಕೆ ಫುಲ್‌ ಊಟ ಹಾಕಿದ್ದೇವೆ, 
ನಾವು ಹಾಕಿದ ಫ್ರೀ ಊಟಕ್ಕೂ ನೀವು ಕೊಟ್ಟ ಸಾಲಕ್ಕೂ ಚುಕ್ತಾ ಚುಕ್ತ” ಮುಂತಾದ 
ಹೇಳಿಕೆಗಳು, ನಗರಗಳ ಬಡಕೂಲಿಕಾರರಲ್ಲಿ ಕೆಳ ಮಧ್ಯಮ ವರ್ಗದವರಲ್ಲಿ ಗ್ರಾಮೀಣ 
ಭೂಹೀನರಲ್ಲಿ ಎಂಥ ಪ್ರತಿಕ್ರಿಯೆಗಳನ್ನು ಹುಟ್ಟಿಸಬಹುದು ಎಂಬುದನ್ನು ಊಹಿಸುವುದು 
ಕಷ್ಟವಲ್ಲ, ಆಹಾರ ವಸ್ತುಗಳ ಬೆಲೆಗಳು ತಮ್ಮ ಕ್ಕೆಗೆ ಎಟಕುವಂಥವು ಎಂದು ಈ ದೇಶದ 
ಬಡವರಿಗೆ ಯಾವತ್ತೂ ಅನ್ನಿಸಿಲ್ಲ (ಇದು, ಸಕ್ಕರೆ, ಕಾಫಿ, ಚಹಾ, ಹತ್ತಿ ಬಟ್ಟೆ ಮುಂತಾದ 
ಕೃಷಿ ಆಧಾರಿತ ಸಿದ್ದವಸ್ತುಗಳಿಗೂ ಅನ್ವಯವಾಗುತ್ತದೆ). ಇತ್ತೀಚಿನ ಒಂದು ಅಂದಾಜಿನ 
ಪ್ರಕಾರ ದೇಶದಲ್ಲಿ ೩೫ ಕೋಟಿಯಷ್ಟು ಜನ ಹಸಿವಿನ ಅಂಚಿನಲ್ಲಿದ್ದಾರೆ. ಅಂದರೆ ಇಷ್ಟು 
ಜನ, ಈಗ ಇರುವ ಬೆಲೆಗಳಲ್ಲಿಯೂ ಆಹಾರ ಪದಾರ್ಥಗಳನ್ನು ಕೊಳ್ಳಲಾರದವರು. 
ಯಾರ ಮೊಟ್ಟೆ? ಯಾರ ಆಮ್ಲೆಟ್‌? ದೇಶದ ಜನಕ್ಕೆ ಫ್ರೀ ಊಟ ಹಾಕಿದ ಮಹಾತ್ಮರು 
ಯಾರು?'' ಎಂದು ರಾಜಶೇಖರ್‌ ಬರೆಯುತ್ತಾರೆ. ಹಾಗೆಯೇ ರೈತ ಸಂಘದ. ೧೯ 
ಬೇಡಿಕೆಗಳಲ್ಲಿ ಮುಖ್ಯವಾದವು ಸಾಲ, ಬೆಲೆ, ಲೆವಿ ಮತ್ತು ತೆರಿಗೆಗಳಿಗೆ ಸಂಬಂಧಿಸಿದವೇ 
ಆಗಿವೆ. “ರೈತ ಸಂಘದ ೧೯ ಬೇಡಿಕೆಗಳಲ್ಲಿ ಉಳಿದವು ಕೃಷಿ ಕಾರ್ಮಿಕರ, ಸಣ್ಣ ರೈತರ 
ಅಗತ್ಯಗಳು, ಹಳ್ಳಿಗಳಲ್ಲಿ ಬಂಡವಾಳ ಹೂಡಿಕೆ ಮುಂತಾದುವಕ್ಕೆ ಸಂಬಂಧಿಸಿದವು. ಅವು 
ಹೀಗಿವೆ : ರೈತ ಕಾರ್ಮಿಕರಿಗೂ ಕೈಗಾರಿಕಾ ಕಾರ್ಮಿಕರಂತೆಯೇ ಕೂಲಿ ಹಾಗೂ ಇತರ 
ಸೌಲಭ್ಯಗಳು ದೊರೆಯಬೇಕು; ಪ್ರತಿಯೊಬ್ಬ ರೈತನಿಗೂ ಕೃಷಿ ಕಾರ್ಮಿಕನಿಗೂ ೫೫ ರ ' 
ನಂತರ ನಿವೃತ್ತಿ ವೇತನ ದೊರೆಯಬೇಕು; ಕೃಷಿ ಕಾರ್ಮಿಕರಿಗೆ ಸರಕಾರಿ ಕೃಷಿ ಜಮೀನುಗಳನ್ನು 
ಹಂಚಬೇಕು; ಅವರಿಗೆ ಉಚಿತ ಮನೆ, ಶಿಕ್ಷಣ, ವೈದ್ಯಕೀಯ ಸೌಲಭ್ಯಗಳು ದೊರೆಯಬೇಕು; 
ಹಳ್ಳಿಗಳಲ್ಲಿ ಸಣ್ಣ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು; ಯೋಜನಾ ವೆಚ್ಚದಲ್ಲಿ ಶೇ. ೪೦ 
ರಷ್ಟನ್ನು ಗ್ರಾಮಗಳಿಗೇ ಮೀಸಲಿಡಬೇಕು. ಆದರೆ ಸದ್ಯಕ್ಕಂತಲೂ ಈ ಬೇಡಿಕೆಗಳಿಗೆ 
ಯಾವ ಮಹತ್ವವೂ ಇಲ್ಲ. ಯಾಕೆಂದರೆ ರೈತ ಸಂಘ ಚಳವಳಿಯಲ್ಲಿ ಈ ಎಲ್ಲಾ ೧೯ 
ಬೇಡಿಕೆಗಳಿಗೂ ಸಮಾನವಾದ ಪ್ರಾಮುಖ್ಯವನ್ನೇನು ಕೊಟ್ಟಿಲ್ಲ. ಚಳುವಳಿಯ ವಿಧಾನಗಳು, 
ಅದರ ಮುಖ್ಯ ಘೋಷಣೆಗಳು, ಅದು ಎದುರು ಹಾಕಿಕೊಂಡ ಅಧಿಕಾರೀ ವರ್ಗ, 
ಇವುಗಳನ್ನು ಗಮನಿಸಿದಾಗ ಮೇಲೆ ಹೇಳಿದ ಬೇಡಿಕೆಗಳು, ಚಳುವಳಿಯ "ಮುಖ್ಯ 
ಬೇಡಿಕೆ'ಗಳು ಎಂದು ಮೊದಲು ಹೆಸರಿಸಿದ ಬೇಡಿಕೆಗಳಿಗೆ ಕೇವಲ ಬಾಲಂಗೋಚಿಯಂತಿದೆ 
ಎಂಬುದು ಸ್ಪಷ್ಟವಾಗುತ್ತದೆ. ಉದಾಹರಣೆಗೆ ಕೃಷಿ ಕಾರ್ಮಿಕರಿಗೆ ನ್ಯಾಯವಾದ ವೇತನ 
ಮತ್ತು ಇತರ ಸೌಲಭ್ಯಗಳು ದೊರೆಯಬೇಕು ಎಂಬುದು ಒಂದು ಯೋಗ್ಯ ಬೇಡಿಕೆ 
ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ವೇತನವನ್ನು ಕೊಡುವಂತೆ ಭೂಮಾಲಿಕರನ್ನು 
ರೈತ ಸಂಘವು ಒತ್ತಾಯಿಸಿದ ನಿದರ್ಶನಗಳು ಚಳುವಳಿಯ ಉದ್ದಕ್ಕೂ, ಎಲ್ಲಿಯೂ 
ಕಾಣಿಸುವುದಿಲ್ಲ. ಸರ್ಕಾರವೇ ನಿಗದಿಗೊಳಿಸಿದ ಕನಿಷ್ಠ ದಿನಕೂಲಿ, ಅಪ್ರಾಯಸ್ಥ ಮಕ್ಕಳ 


ರೈತ ಚಳವಳಿಗಳು / ೬೫ 


ದುಡಿಮೆ ನಿಷೇಧ ಮುಂತಾದ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕೆಂದು 
ಸರ್ಕಾರವನ್ನು ಚಳುವಳಿಕಾರರು ಒತ್ತಾಯಿಸಿದ ನಿದರ್ಶನಗಳೂ ಕಾಣಿಸುವುದಿಲ್ಲ” ಎಂದು 
x ರಾಜಶೇಖರ್‌ ಮಾರ್ಮಿಕವಾಗಿ ಬರೆಯುತ್ತಾರೆ. ಇಷ್ಟೆಲ್ಲಾ ಟೀಕೆಗಳನ್ನು ಮಾಡಿದರೂ 

ತಸಂಘವು ನಮ್ಮಕೃಷಿ ಉತ್ಪನ್ನಗಳ ಮಾರುಕಟ್ಟೆಯ ವಿಷಮತೆಯನ್ನು ಎಲ್ಲಾ ವರ್ಗಗಳ 
ಕ ಮನದಟ್ಟು ಮಾಡುವ ತನ್ನ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ ಎನ್ನುತ್ತಾರೆ. 
ಕೈಗಾರಿಕಾ, ವಾಣಿಜ್ಯ, ಬಂಡವಾಳಶಾಹಿ ರೈತರನ್ನು ಶೋಷಿಸುವ ಪ್ರಥಮಶತ್ರು ಎಂದು 
ರೈತ ಸಂಘವು ಗುರುತಿಸಿದೆ. ರೈತ ಸಂಘವು ಸರಕಾರವನ್ನು ಟೀಕಿಸುತ್ತಿರುವುದಾದರೂ, 
ಈ ಬಂಡವಾಳಶಾಹಿಯೊಡನೆ ಸರಕಾರ ಷಾಮೀಲಾಗಿದೆ ಎನ್ನುವುದಕ್ಕಾಗಿ. ಆದ್ದರಿಂದಲೇ 
ಕೃಷಿ ಉತ್ಪನ್ನಗಳ ವ್ಯಾಪಾರವನ್ನು ಸರಕಾರವೇ ವಹಿಸಿಕೊಳ್ಳಬೇಕು ಎಂಬ ಬೇಡಿಕೆಯನ್ನು 

ತಸಂಘವು ಮುಂದಿಟ್ಟಿರುವುದರಿಂದ ಅದಕ್ಕೆ ಅದರ ಚಳುವಳಿಯ ಬೇಡಿಕೆಗಳನ್ನು ಮೀರಿದ 

ವ್ಯಾಪಕ ಬೆಂಬಲ ದೊರೆತಿದೆ. ವರ್ಗ ನೆಲೆಯಲ್ಲಿ ರೈತರನ್ನು ಸಂಘಟಿಸುವ ಯಾವ 
ವಾಮಪಂಥೀಯ ರೈತ ಸಂಘಟನೆಯೂ ರಾಜ್ಯದಲ್ಲಿ ಪ್ರಬಲವಾಗಿ ಇಲ್ಲದ ಪ್ರಸ್ತುತ 
ಸನ್ನಿವೇಶದಲ್ಲಿ ರೈತ ಸಂಘ, ಅತೃಪ್ತ ಬಡರೈತರನ್ನು, ತನ್ನ ಚಳುವಳಿಗೆ ಸೆಳೆಯುವುದರಲ್ಲಿ 
ಯಶಸ್ವಿಯಾಗಿದೆ (ರಾಜಶೇಖರ್‌ - ೧೯೮೨). 

೧೯೯೪ರಲ್ಲಿ “ಜರ್ನಲ್‌ ಆಫ್‌ ಪೆಸೆಂಟ್ಸ್‌''ನಲ್ಲಿ ಪ್ರಕಟವಾದ ಅಸ್ಸಾದಿಯವರ 
ಲೇಖನ ಹಾಗೂ ೧೯೯೭ರಲ್ಲಿ ಅವರು ಪ್ರಕಟಿಸಿದ ಗ್ರಂಥದಲ್ಲಿ ರೈತ ಸಂಘದ ಬೆಳವಣಿಗೆ 
ಹಾಗೂ ಅದರ ಮಿತಿಯ ಬಗ್ಗೆ ಬರೆದಿರುವುದನ್ನು ಈಗಾಗಲೆ ಹಿಂದೆ ವಿವರಿಸಿದ್ದೇನೆ. 

ಪ್ರಸ್ತುತ ಸಂದರ್ಭದಲ್ಲಿ ಅವರು “ಖಾಸಗಿ ಕಾರ್ಯಾನೆಗಳನ್ನು 1) ಹ 

“ಹಿಂದುತ್ತ'ದ ಕುರಿತ ಚರ್ಚೆ; ಹಾಗೂ “ವರ್ಗ ಸಂಘರ್ಷಗ''ದ ಬಗ್ಗೆ ರೈತ ಸಂಘಕ್ಕಿದ್ದ 
ಸಂಬಂಧಗಳನ್ನು ವಿವರಿಸುತ್ತಾರೆ. 

ಮೊದಲನೆಯ ವಿಷಯಕ್ಕೆ ಕುರಿತಂತೆ ಅವರು ವಿವರಿಸುತ್ತಾ ರೈತ ಸಂಘವು ಈಗಾಗಲೆ 
ತೀವ್ರ ನಷ್ಟದಲ್ಲಿರುವ ಖಾಸಗಿ ಕಬ್ಬು ಕಾರಾನೆಗಳನ್ನೇ ಅದರಲ್ಲೂ ತುಂಗಭದ್ರಾ, ಸಾಲಾರ್‌ 
ಜಂಗ್‌ ಹಾಗೂ ಚಾಮುಂಡೇಶ್ವರಿ ಕಾರಾನೆಗಳನ್ನು “ರಾಷ್ಟ್ರೀಕರಣ” ಮಾಡ 
ಬೇಕೆಂದಿರುವುದು ಸರಿಯಲ್ಲ ಎಂದು ಅಭಿಪ್ರಾಯಪಡುತ್ತಾರೆ. ಹಾಗಿ ನಷ್ಟದಲ್ಲಿರುವ 
ಸಹಕಾರಿ ಸಂಸ್ಥೆಗಳನ್ನು “ಮಾರಾಟಮಾಡುವ ಅಥವಾ ಖಾಸಗೀಕರಣ'' ಮಾಡುವ 
ಎಲ್ಲಾ ಪ್ರ ಯತ್ನಗಳನ್ನು ರೈತ ಸಂಘವು ವಿರೋಧಿಸುತ್ತದೆ ಎಂದು ಅವರು ಅಭಿಪ್ರಾಯ 
ಪಟ್ಟಿದ್ದಾರೆ. ೧೯೮೩ರಲ್ಲಿ | ಪ್ರಥಮಬಾರಿಗೂ, ನಂತರ ೧೯೯೨-೯೩ರಲ್ಲಿ ರೈತಸಂಘವು 
ಈ ರೀತಿಯ ಕಾರ್ಯಾನೆಗಳನ್ನು “ರಾಷ್ಟ್ರೀಕರಣ'' ಮಾಡಬೇಕೆಂದು ಸರಕಾರವನ್ನು 
ಒತ್ತಾಯಿಸಿತ್ತು. ಮುಂದುವರಿಯುತ್ತಾ ಅಸ್ಸಾದಿಯವರು ರಾಷ್ಟ್ರೀಕರಣದಿಂದ ಅಥವಾ 
ಅದರ ಆಶಯವಾದ “ಸಮಾಜದ ಹಕ್ಕುಗಾರಿಕೆ” ಎನ್ನುವುದರಿಂದ ಲಾಭವಾಗುವುದು 
ಶ್ರೀಮಂತ ರೈತರಿಗೆಂದೇ ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀಮಂತ ರೈತರಲ್ಲಿ ಮುಖ್ಯವಾಗಿ ಪ್ರಬಲ 
ಜಾತಿಗಳ ಚಾ ಇದರಿಂದ ಲಾಭ ಪಡೆಯುತ್ತಿದ್ದಾರೆಂದು ಆಪತ "ತಿಳಿಸುತ್ತಾರೆ. ಹೀಗಾಗಿ 
ಶಿವಮೊಗ್ಗ - ಮಂಡ್ಯಗಳಲ್ಲಿ ಒಕ್ಕಲಿಗರಿಗೂ, ಬಳ್ಳಾರಿ, ರಾಯಚೂರು, ಬಿಜಾಪುರ, 
ಮೈಸೂರು, ಬೆಳಗಾಂಗಳಲ್ಲಿ ಲಿಂಗಾಯತರಿಗೂ ಹೆಚ್ಚು ಲಾಭವಾಗುತ್ತದೆ ಹಾಗೂ ಆ 


ಮೂಲಕ ಅವರು ತಮ್ಮಸಾಮಾಜಿಕ - ಆರ್ಥಿಕ ಸ್ಥಾನಮಾನಗಳನ್ನು ರಕ್ಷಿಸಿಕೊಳ್ಳುತ್ತಾರೆಂದು 
ಬರೆಯುತಾರೆ (ಅಸ್ಸಾದಿ - ೧೯೯೭). ಆದರೆ, ಅಸ್ಸಾದಿಯವರು ಈ ಎಲ್ಲಾ 
ವಿದ್ಯಾಮಾನಗಳನ್ನು ಒಂದು ಪಾರ್ಶ್ವದಿಂದ ಮಾತ್ರ ನೋಡಿದ್ದಾರೆ ಎಂದೆನ್ನಬಹುದು. 
ಬಂಡವಾಳಶಾಹಿ ಮೇಲ್ವಿಚಾರಣೆಯ ಕಾರ್ಪಾನೆ ವ್ಯವಸ್ಥೆಯಲ್ಲಿ ಸಾವಿರಾರು 
ಸಂಖ್ಯೆಯಲ್ಲಿರುವ ಬಡಕಾರ್ಮಿಕರಿಗೆ ಭದ್ರತೆಯ ಸನ್ನಿವೇಶವು ಇರುವುದು “ಸಾರ್ವಜನಿಕ 
ಉದ್ದಿಮೆ''ಗಳಲ್ಲಿ ಬಿಟ್ಟರೆ ಬೇರೆಲ್ಲೂ ಇಲ್ಲ. ಹೀಗಾಗಿ ರೈತರ ಸಮಸ್ಯೆಗೆ ಪರಿಹಾರ 
ಕಂಡು ಹುಡುಕಲು ಹೊರಡುವ ಪ್ರಯತ್ನದಲ್ಲಿ ಕಾರ್ಮಿಕರ ಮೂಲಭೂತ ಹಕ್ಕುಗಳು 
ಹಾಗೂ ಅವರು ಗೌರವದಿಂದ ಬದಕುವ ಮಾರ್ಗಗಳು ಮೊಟಕು ಆಗಬಾರದೆಂದು 
ಹೇಳಬಹುದು. ಖಾಸಗೀಕರಣ ಅಂತಿಮವಾಗಿ ಬಂಡವಾಳಶಾಹಿಯನ್ನು ಮತ್ತಷ್ಟು 
ಬಲಪಡಿಸುತ್ತಾ ಉಳಿದವರನ್ನು ಬಡಕಲು ಮಾಡುವ ಪ್ರವೃತ್ತಿ ಬಗ್ಗೆ ಈಗಾಗಲೆ ನೂರಾರು 
ಲೇಖನಗಳು (ಮುಖ್ಯವಾಗಿ ಮಾರ್ಕ್ಸ್‌ವಾದಿ ಹಿನ್ನೆಲೆಯಲ್ಲಿ ಬಂದಿರುವ ಹಿನ್ನೆಲೆಯಲ್ಲಿ 
ಅವುಗಳನ್ನು ಮತ್ತೊಮ್ಮೆ ವಿವರಿಸಲು ಹೋಗುವುದಿಲ್ಲ. 

ಭಾರತದ ರಾಜಕೀಯವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ “ಹಿಂದುತ್ವ'' ಕುರಿತ 
ಚರ್ಚೆಗೆ ರೈತ ಸಂಘವು ತೀವ್ರ ಮೌನವಹಿಸಿದ್ದನ್ನು ಗುರುತಿಸುವ ಅಸ್ಸಾದಿಯವರು 
ಮಹಾರಾಷ್ಟ್ರದ ಶೇತ್ಕಾರಿ ಸಂಘಟನೆಯು ಉದಾಹರಣೆಯನ್ನು ನೀಡುತ್ತಾರೆ. ಶೇತ್ಕಾರಿ 
ಸಂಘಟನೆಯು ಹಿಂದೂ ಕೋಮು ವಾದವನ್ನು ಅಲ್ಲಗಳೆಯಲು ಶಿವಾಜಿ, ಜ್ಯೋತಿಪುಲೆ, 
ಅಂಬೇಡ್ಕರ್‌, ವಿಠೋಬ ಮುಂತಾದ ಸಾಂಸ್ಕೃತಿಕ ಮತ್ತು ಚಾರಿತ್ರಿಕ ಗುರುತುಗಳನ್ನು 
ಪುನರ್‌ ವ್ಯಾಖ್ಯಾನಿಸಿ ಜಾತ್ಕಾತೀತ ಅಂಶಗಳನ್ನು ಪ್ರತಿಪಾದಿಸಿರುವುದನ್ನು ಇವರು 
ತಿಳಿಸುತ್ತಾರೆ. ಆದರೆ ಈ ರೀತಿಯ ಪ್ರಯತ್ನಗಳು ಕರ್ನಾಟಕದಲ್ಲಿ ಆಗದಿರುವುದರಿಂದ 
ರೈತ ಸಂಘವು ಕೆಲವೊಮ್ಮೆ ಕೋಮುಭಾವನೆಗಳನ್ನು ಅಭಿವ್ಯಕ್ತಿಸುವ ಅವಕಾಶಗಳು 
ಕಂಡುಬರುತ್ತವೆ ಎಂದು ೧೯೯೪ರಲ್ಲಿ ಅಸ್ಸಾದಿ ಬರೆಯುತ್ತಾರೆ (ಅಸ್ಸಾದಿ - ೧೯೯೪). 
ಆಶ್ಚರ್ಯವೆಂದರೆ ೧೯೯೬ರಲ್ಲಿ ರೈತ ಸಂಘದ ಪ್ರಮುಖ ನಾಯಕರಾಗಿದ್ದ ಬಾಬಾಗೌಡರು 
ಮತ್ತು ಅವರ ಹಿಂಬಾಲಕರು ಭಾರತೀಯ ಜನತಾ ಪಕ್ಷವನ್ನು ಸೇರಿದರು. ಅಷ್ಟು 
ಮಾತ್ರವಲ್ಲದೆ “ಹಿಂದುತ್ವ”ವನ್ನು ಪ್ರಬಲವಾಗಿ ಪ್ರತಿನಿಧಿಸುವ ಈ ಪಕ್ಷದ ಕೇಂದ್ರ ಸರಕಾರದಲ್ಲಿ 
ಮಂತ್ರಿಗಳೂ ಆದರು ಎನ್ನುವುದು ಗಮನಾರ್ಹ. 


“ವರ್ಗ ಸಂಘರ್ಷ'' ಹಾಗೂ ರೈತ ಸಂಘದ ಸಂಬಂಧದ ಬಗ್ಗೆ ಉಲ್ಲೇಖಿಸುತ್ತಾ 
ನಂಜುಂಡ ಸ್ವಾಮಿಯವರ ಹೇಳಿಕೆಯ ಬಗ್ಗೆ ಅಸ್ಸಾದಿ ಅವರು ನಮ್ಮಗಮನಸೆಳೆಯುತ್ತಾರೆ. 
“ನಾವು ಭೂಮಾಲೀಕರು ಮತ್ತು ಭೂರಹಿತ ಕೃಷಿಕರೆಂದು ಬೇರೆ ಬೇರೆಯಾಗುವುದು 
ಸರಿಯಲ್ಲ. ಇದರ ಬದಲಿಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿದರೆ ಚಳುವಳಿಯು 
ಪ್ರಬಲವಾಗುತ್ತದೆ” ಎನ್ನುವುದು ಆ ಹೇಳಿಕೆ. ಸಹಜವಾಗಿಯೇ ಶ್ರೀಮಂತ ರೈತರೇ ಎಲ್ಲರನ್ನೂ 
ಪ್ರತಿನಿಧಿಸುವಂತಾಗುತ್ತದೆ. ಕೇಂಬ್ರಿಡ್ಜ್‌ ಸ್ಕೂಲಿನ ಜೂಡಿನ್‌ ಬ್ರೊನ್‌ ಅವರು ಗಾಂಧೀಜಿಯ 
ಸತ್ಕಾಗ್ರಹದ ಮೇಲೆ ಮಾಡಿದ ಹೇಳಿಕೆಯನ್ನು ಅಸ್ಸಾದಿಯವರು ಇಲ್ಲಿ ಉಲ್ಲೇಖಿಸುತ್ತಾರೆ. 
“ಕೆಳವರ್ಗಗಳ ಆಶಯಗಳು ಪ್ರತಿಪಾದನೆ ಆಗದ ರೀತಿಯಲ್ಲಿ ಅಂದರೆ ಕೆಳವರ್ಗಗಳು 
ಸಿಡಿದೇಳುವ ಎಲ್ಲಾ ಸಾಧ್ಯತೆಗಳನ್ನು ತಟಸ್ಥಗೊಳಿಸಲು ಕೆಳವರ್ಗದವರನ್ನು ಗಾಂಧಿಯವರು 
ತಮ್ಮ ರಾಷ್ಟ್ರೀಯ ಹೋರಾಟದಲ್ಲಿ ಸೇರಿಸಿಕೊಂಡರು” ಎನ್ನುವ ಈ ಹೇಳಿಕೆಯನ್ನು 


ರೈತ ಚಳವಳಿಗಳು / ೬೭ 


ಅಸ್ಸಾದಿಯವರು ರೈತ ಸಂಘಕ್ಕೂ ಅನ್ವಯಿಸುತ್ತಾರೆ (ಅಸ್ಸಾದಿ - ೧೯೯೪, ೧೯೯೭). 
ನನ್ನ ದೃಷ್ಟಿಯಲ್ಲಿ ಈ ಹೋಲಿಕೆ ಎರಡು ಕಾರಣಗಳಿಗಾಗಿ ಸರಿಯಲ್ಲ. ಏಕೆಂದರೆ ಕೇಂಬ್ರಿಡ್‌ 

ಮ ಗ 
ಸ್ಕೂಲ್‌ ಎನ್ನುವುದು ಸಾಮ್ರಾಜ್ಯಶಾಹಿ ಇತಿಹಾಸ ಸ್ಕೂಲಿನ ಮುಂದುವರಿದ ಭಾಗ. 
ಸಾಮ್ರಾಜ್ಯ ಶಾಹಿಗಳು ಜಗತ್ತಿನ ಎಲ್ಲಾ ಬಗೆಯ ಸ್ವಾತಂತ್ರ್ಯ ಹೋರಾಟಗಳನ್ನು ಎಂದೂ 
ಒಪ್ಪಲಿಲ್ಲ. ಬದಲಿಗೆ ಅವುಗಳನ್ನು “ದಂಗೆ'”'ಗಳೆಂದೇ ಕರೆದರು. ಇವುಗಳಿಗೆ ಮುಖ್ಯ 
ಉದಾಹರಣೆಯನ್ನಾಗಿ “೧೮೫೭ರ ಘಟನೆ''ಯನ್ನೇ ಕೊಡಬಹುದು. ಕೇಂಬ್ರಿಡ್ಜ್‌ ಸ್ಕೂಲ್‌ 
ಕೂಡ ಸಾಮ್ರಾಜ್ಯಶಾಹಿ ಸ್ಕೂಲಿಗಿಂತ ಭಿನ್ನವಾಗಿಯೇನೂ ವರ್ತಿಸಿಲ್ಲ. (ಬಿಪಿನ್‌ಚಂದ್ರ, 
೧೯೮೭). ಹೀಗಾಗಿ ಜೂಡಿನ್‌ ಬ್ರೊನ್‌ ಅವರು ತಮ್ಮ “ಗಾಂಧೀಸ್‌ ರೈಸ್‌ ಟು 
ಪವರ್‌'' ಎನ್ನುವ ಪುಸ್ತಕದಲ್ಲಿ ಕೇಂಬ್ರಿಡ್ಜ್‌ ಸ್ಕೂಲಿನ ವಾದವನ್ನೇ ಮಂಡಿಸುತ್ತಾ, 
ರಾಜೇಂದ್ರಪ್ರಸಾದ್‌, ವಲ್ಲಭಭಾಯಿ ಪಟೇಲ್‌ ಮುಂತಾದ ನಾಯಕರನ್ನು “ಸಬ್‌ 
ಕಾಂಟ್ರ್ಯಾಕ್ಟರ್‌'' ಎಂದು ಕರೆದರು. ಗಾಂಧೀಜಿಯವರು ಇಂತಹ “ಸಬ್‌- ಕಾಂಟ್ರ್ಯಾಕ್ಟರ್‌” 
ಗಳನ್ನು ಹಿಡಿದುಕೊಂಡು “ರಾಷ್ಟ್ರೀಯ ಹೋರಾಟ" ಮಾಡಿದರು ಎಂದು ಜೂಡಿತ್‌ಬ್ರೌನ್‌ 
ಎನ್ನುತ್ತಾರೆ. ಆದ್ದರಿಂದ, “ರಾಷ್ಟ್ರೀಯ ಹೋರಾಟಗಳ”' ಬಗ್ಗೆ ತಪ್ಪಾಗಿ ವಿಶ್ಲೇಷಣೆ 
ಮಾಡಿರುವುದು ಸರಿಯಲ್ಲ ಎನ್ನುವುದು ಮೊದಲನೆಯ ಕಾರಣ ಎಂದು ನಾನು 
ಅಭಿಪ್ರಾಯಪಡುತ್ತೇನೆ. ಈ ತಪ್ಪನ್ನು ರೈತ ಸಂಘದ ಮೇಲೆ ಆರೋಪಿಸುವುದು ಸರಿಯಲ್ಲ 
ಎನ್ನುವುದು ಎರಡನೆಯ ಕಾರಣ ಎಂದು ಹೇಳಿದರೆ ತಪ್ಪಾಗಲಾರದು. ಜಿ. ರಾಜಶೇಖರ್‌ 
ಅವರು ೧೮ ವರ್ಷಗಳ ಹಿಂದೆ ಹೇಳಿದ ಮಾತನ್ನೇ ಮತ್ತೊಮ್ಮೆ ಉಲ್ಲೇಖಿಸುವುದಾದರೆ 
ಅವರು ಹೇಳುವಂತೆ “ವರ್ಗ ನೆಲೆಯಲ್ಲಿ ರೈತರನ್ನು ಸಂಘಟಿಸುವ ಯಾವ ವಾಮ 
ಪಂಥೀಯ ರೈತ ಸಂಘಟನೆಯೂ ರಾಜ್ಯದಲ್ಲಿ ಪ್ರಬಲವಾಗಿ ಇಲ್ಲದ ಪ್ರಸ್ತುತ ಸನ್ನಿವೇಶದಲ್ಲಿ 
ರೈತ ಸಂಘ, ಅತೃಪ್ತ ಬಡರೈತರನ್ನು, ತನ್ನ ಚಳುವಳಿಗೆ ಸೆಳೆಯುವುದರಲ್ಲಿ ಯಶಸ್ವಿಯಾಗಿದೆ” 
ಎನ್ನಬಹುದು. 


OU 


FR 


೧೦. 


೧೧. 


೧೨. 


೧೩. 
೧೪. 


ಪರಾಮರ್ಶನ ಬರಹಗಳು 


ಎಂ. ವಿ. ನಾಡಕರ್ಣಿ, ಫಾರರ್ಸ್‌ ಮೂವ್‌ಮೆಂಟ್‌ ಇನ್‌ ಇಂಡಿಯಾ, ನವದೆಹಲಿ, 
೧೯೮೭. 

ಮುರಭಾಫರ್‌ ಅಸ್ಸಾದಿ, ಪೆಸೆಂಟ್‌ ಮೂವ್‌ಮೆಂಟ್‌ ಇನ್‌ ಕರ್ನಾಟಕ ೧೯೮೦-೯೪, 
ದೆಹಲಿ, ೧೯೯೭. 

ಮುರುಫರ್‌ ಅಸ್ಸಾದಿ, “ "ಖಾದಿ, ಕರ್ಟೈನ್‌' "ವೀಕ್‌ ಕ್ಯಾಪಿಟಲಿಸಂ' ಆ್ಯಂಡ್‌ "ಆಪರೇಶನ್‌ 
ರೈಟ್‌' : ಸಮ್‌ ಆ್ಯಂಬಿಗ್ಯುಟೀಸ್‌ ಇನ್‌ ಫಾರ್ಸ್‌ ಡಿಸ್‌ಕೋರ್ಸ್‌, ಕರ್ನಾಟಕ ಅ್ಯಂಡ್‌ 
ಮಹಾರಾಷ್ಟ್ರ ೧೯೮೦-೯೩, ದಿ ಜರ್ನಲ್‌ ಆಫ್‌ ಪೆಸೆಂಟ್‌ ಸೆಡೀಸ್‌, ವಾಲ್ಲೂನಂ. 
೨೧, ನಂ. ೨-೪-, ೧೯೯೪. 

ಮುರುಾಫರ್‌ ಅಸ್ಲಾದಿ “ಭಾರತ ಮತ್ತು ಕರ್ನಾಟಕದಲ್ಲಿ ರೈತ ಹೋರಾಟಗಳು”, 
ಅರಿವುಬರಹ, ಸಂಚಿಕೆ ೧೪, ೧೯೯೮. 

ಸಿ. ರಾಮಭದ್ರಯ್ಯ, ಕರ್ನಾಟಕ ಪ್ರಾಂತ ರೈತ ಸಂಘದ ಚರಿತೆ, ಬೆಂಗಳೂರು, 
೧೯೯೦. 

ಜೂಡಿನ್‌ ಬ್ರೊನ್‌, ಗಾಂಧೀಸ್‌ ರೈಸ್‌ ಟು ಪವರ್‌, ಇಂಡಿಯನ್‌ ಪೊಲಿಟಕ್ಸ್‌ - 
೧೯೧೫-೧೯೩೩, ಕೇಂಬ್ರಿಡ್ಜ್‌ - ೧೯೭೩. 

ಜಿ. ರಾಜಶೇಖರ್‌, “ಶಿವಮೊಗ್ಗ ರೈತ ಚಳುವಳಿಯ ಪಟ್ಟಿಕ ನೆಲೆಗಳು”, ರುಜುವಾತು, 
ಸಂಚಿಕೆ ೮, ಅಕ್ಟೋಬರ್‌ - ಡಿಸೆಂಬರ್‌ ೧೯೮೨. 

ಟಿ. ಆರ್‌. ಚಂದ್ರಶೇಖರ್‌, ಕಬ್ಬು ಬೆಳೆಗಾರರ ಹೋರಾಟ, ಹೊಸಪೇಟೆ, ೧೯೮೭. 
ಜನ ವಿಮುಕ್ತಿ ಕ್ರಾಂತಿಕಾರಿ ಮಾಸಪತ್ರಿಕೆ, ಆಗಸ್ಟ್‌ ೧೯೯೮, ಸೆಪ್ಟೆಂಬರ್‌, ೧೯೯೮ 
ಮೇ-ಜೂನ್‌, ೧೯೯೯, ನವೆಂಬರ್‌ ೧೯೯೮, ಶಿವಮೊಗ್ಗ. 

ಕರ್ನಾಟಕದ ಭಾರತ ಕಮ್ಯುನಿಷ್ಟ್‌ ಪಕ್ಷ (ಮಾರ್ಕ್ಸ್‌ವಾದಿ) ೧೪ನೆಯ (೧೯೯೧), ೧೫ನೆಯ 
(ಗುಲ್ಬರ್ಗಾ-೧೯೯೫) ಮತ್ತು ೧೬ನೆಯ ರಾಜ್ಯ ಸಮ್ಮೇಳನಗಳ ಕರಡು ಪ್ರತಿ, ಬೆಂಗಳೂರು. 
“ವಿ ಕಿಲ್ಲ್‌ ರಾಯಚೂರ್‌ ಲ್ಯಾಂಡ್‌ ಲಾರ್ಡ್‌ ಡಿಕ್ಷೇರ್ಸ್‌ ಸಿಪಿಐ (ಎಂ.ಎಲ್‌)” ಎನ್ನುವ 
ಡೆಕ್ಕನ್‌ ಹೆರಾಲ್ಡ್‌ ವರದಿ, ಜೂನ್‌, ೨೬, ೧೯೯೯, ಬೆಂಗಳೂರು. 

ಹಂಜಾ ಅಲಾವಿ, “ಪೆಸೆಂಟ್‌ ರೆವಲ್ಯೂಷನ್ಸ್‌'' ಪೆಸೆಂಟ್‌ ಸ್ಟಗಲ್ಸ್‌ ಇನ್‌ ಇಂಡಿಯಾ, 
ಎ.ಆರ್‌. ದೇಸಾಯಿ (ಸಂ), ದೆಹಲಿ, ೧೯೮೨. 

ಡಿ. ಎನ್‌. ಧನಗೆರೆ, ಪೆಸೆಂಟ್‌ ಮೂವ್‌ಮೆಂಟ್‌ ಇನ್‌ ಇಂಡಿಯಾ, ದೆಹಲಿ, ೧೯೮೨. 


ಇರ್ಫಾನ್‌ ಹಬೀಬ್‌, ದಿ ಅಗ್ರೇರಿಯನ್‌ ಸಿಸ್ಟಮ್‌ ಆಫ್‌ ಮೊಗಲ್‌ ಇಂಡಿಯಾ 
೧೫೫೬-೧೭೦೭, ಮುಂಬೈ, ೧೯೬೨. 


೧೫. 
Wk. 


ಎ೨೦, 


ರೈತ ಚಳವಳಿಗಳು / ೬೯ 


ಬಿಪನ್‌ ಚಂದ್ರ, ಇಂಡಿಯಾಸ್‌ ಸ್ವಗಲ್‌ ಫಾರ್‌ ಇಂಡಿಪೆಂಡೆನ್ಸ್‌, ನವದೆಹಲಿ, ೧೯೮೭. 
ಜಿ. ಎನ್‌. ಕೀರ್ತಿನಾಥ್‌, ಶಿವಮೊಗ್ಗ ಜಿಲ್ಲೆಯಲ್ಲಿ ಸಮಾಜವಾದಿ ಚಳುವಳಿಗಳು 
(೧೯೪೦-೧೯೭೮), ಎಂ. ಫಿಲ್‌ ಪದವಿಗಾಗಿ ಸಲ್ಲಿಸಿದ ಮಹಾಪ್ರಬಂಧ (ಅಪ್ರಕಟಿತ), 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ೧೯೯೫. 


. ವೈ. ಕೆ. ರಾಮಯ್ಯ, ನಾನು ಮತ್ತು ರೇಷ್ಮೆ ಕುಣಿಗಲ್‌, ೧೯೯೨, ೧೯೯೮, 
. ಲಂಕೇಶ್‌ ಪತ್ರಿಕೆ, ಬೆಂಗಳೂರು, ಡಿಸೆಂಬರ್‌ ೧, ೧೯೯೯. 
. ಬಿ. ಎಂ. ಪುಟ್ಟಯ್ಯ, ಕನ್ನಡ ದಲಿತ ಸಾಹಿತ್ಯ ಮತ್ತು ಪ್ರತಿಸಂಸ್ಕೃತಿ, ಪಿಎಚ್‌.ಡಿ. 


ಪದವಿಗಾಗಿ ಸಲ್ಲಿಸಿದ ಮಹಾಪ್ರಬಂಧ (ಅಪ್ರಕಟಿತ), ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 
೧೯೯೭. 

ಅಸ್‌ತೋಷ್‌ ವರ್ಶ್‌ನಿ, ಡೆಮಾಕ್ರಸಿ, ಡೆವಲಪ್‌ಮೆಂಟ್‌ ಆಂಡ್‌ ದಿ ಕಂಟ್ರಸೈಡ್‌ 
ಅರ್ಬನ್‌ ರೂರಲ್‌ ಸ್ಟೆಗಲ್ಫ್‌ ಇನ್‌ ಇಂಡಿಯಾ, ಕೇಂಬ್ರಿಡ್ಜ್‌, ೧೯೯೫. 


ನ್ನಡ ವಿಶ್ವವಿದ್ಯಾಲಯದಪ್ರಥಮಗುರಿ "ಕನ್ನಡ ಸಂಸ್ಕೃತಿಯ 
ಶೋಧ, ವಿಮರ್ಶೆ ಮತ್ತು ಪ್ರಸಾರ. ಅಂತಿಮ ಗುರಿ ಸುತ್ತಲಿನ 
ಸಂಸ್ಥ ತಿಗಳ ವಿವೇಕಪೂರ್ಣ ವಿನಿಯೋಗ. ಆದಿಕವಿ ಮ 
ಸಾಹಿತ್ಯಕ್ಕೆ ಅನ್ನಯಿಸಿಹೇಳಿರುವ"ದೇಸಿಯೊಳ್‌ಪುಗುವುದು, ಪೊ 
ಸರ್ಗದೂಳ ತಳುದು ಎಂಬ ಮಾತು ಪರಾ We 


ಸಂ ಶಿಎನ್ನುವುದುಸಮೂಹಸಮ್ಮತಜೀವನನದ್ದತಿಯಾಗಿದೆ. 
ಕನ್ನಡಿಗರ ಇಂಥ ಜೀವನಪದ್ಧತಿಗೆ ಸಾವಿರ ಸಾವಿರ ವರ್ಷಗಳ 


ನಾ ೧ ಜಾಗ fed RAN ಲ ಡೆ ಪಿಳಿ AL 
ಇತಿಹಾಸವಿದ. ತನ ಅಯುುರ್ಮಾನದಿಲ್ಲ ಆರ್ಯ ರಿಗ 


ಏರ ಸಂಗಿ FD 


4) 
a] 
9 ಇಷು ಘು: SE) OE ೧ “Ahi eA pe 
ರಿ ನದು ರು ಸಂಸಯ ಭು ಆ ಜು ಇ.ಕೆ ಹ ಇಂದಿನದು 


Pd the ಹಾ ಜ್‌ 
ನ್ಹಡ- ಇಂಗ್ಲಿಷ ಶಿ ಬ ಸಿರಿ 


ಸಂಸ್ಕೃತಕ್ಕಿಂತ ಜೀವಂತ ಭಾಷೆಯಾ A ಗುತ್ತ 


ಬೆಂ ಜ್ನ ಬಹುದೇ? NANOS OANA ಜಳ ಕ್ಮ ಥೌ್‌ ಜೀ 
ಸ ಯಾ OYUN Caw CAP NAS ೬3 


2 
© 
ಣಿ 
4 
ನ 
ps 
Ce 
ಈ 


ಹಚ್ಚನದಾಗಿ ಅಂಗ್ಲ ಜೀವನಶೈಲಿ ನಮ್ಮ ಚೀವನಾಡಿಗಳನ ನ್ನು ದಿನೇ 
| ನಿಂ )ಿಸತೂಡಗಿ, ಒಂಡು ಬಗೆಯ ಅತಿರೇಕ ಸೃಷ್ಟಿ 
ಯಾಗುತಲಿದೆ. 


A [0] tad 
yd pe 0p ಇರ ೧ 
ಊಹಿಸಿ, "ಸ್ಪದೀಶಿ ಚಳವಳಿ ನ್ನುಕ್ಕಗತಿಕೂೊಂಡಿದರು. ಈ ಮತು 
ರ 4 ಅ ಹ 
ಎರು ಅ ಕ ಲ ಲ 
ಇಂಥ ದೇಶೀ ಚಿಂತನೆಗಳ ಆದರ್ಶದಲ್ಲಿ ಕನ್ನಡ ಧಡ ಹ: 


ಮುಳುಗಿಹೋಗಿರುವ ನಮ್ಮ ಪಾರಂಪರಿಕ ಕ್ರಿಯ, ಪ್ರಿಯ. 


“ದರಿ ಹಾ ಅಷ್ಟೆ ಇ! PN 
ಹಗಲ ಸಲ ಐತು, ₹ ಅಸಿತ್ರ್ಯ sf ಬಂದಿರುವ 
ad ಇಗೆ ಬಿದರ್‌ ಲ್‌ ಕ್ಮ ಊನ: ಇಲ್‌ ಹಾ] ಗ 
ನ್ನಡ ವಶ್ವವಿ ಎದ್ನಾಲಯ, ಅದನು ತನ ಬ್ರಿಸಾರಾ ಂಗದ ಮೂಲಕ 
೪) ಟ್‌ ಇತ್ತ 
- ಬಜ ದ್ದ ದ್‌್‌ Ne) ಕ ರ್ಮ ಫೌ ದ್‌ ಪರಾ 
ಪ್ರಧಾನ ವಾಗಿ ಪೂರಿಸುತಲದಿ. ಈ ಹ ಪ್ರಕಟಿ ದ 
) ಇವಿ ೬ ಣು 
ee: Ned ಇಳು ಷ್‌ { ¥ ಷರ್‌ ವರಿ ಜಿ 
ಕ ಫ್ರಸಕ, ರಿತ SYNE ಗಳು ಶಿ 
OA A med ಡಿ ಇಲಾ ಲ್ನ ಇ ಟಿ eg pe 
ಅಿಲ್ಲಾಯಪನ್ನು ಸಹಿಸಿ ಯ ಸ್ವಭಾವದ 
ರ್ರ್‌ RON PRA CAB EO ಇರದ ಕಾ ಕಾಣು ಗ್ರ. ಹ ದಾಗ್‌ 
ಬಾರೋೀಯರು ತೀಬಿ ಸಾಮಾಜಿ ನ್ಹಾಿಯಿ ಕ್ನಾಗಿಹೂ ೇೀರಾಡುವ 
ಓ 
AO ಲ PN MEAD 2 ದ್‌ md gD) 
ದು ದಿನದ ಖು ಓದಿ UY ಉಂಟ ಪ ಛಲ “ಚಳವಳ * 


HY 
೧. ದ 8 ಬ್ರಾ ಭಾಬ ಇಂ?.! ತ. 
ಎಕೀಕರಣೋತ್ತರ ಕರ್ನಾಟಕದಲ್ಲಿ ನಡ ಗರ ಇಂಥ ಆರು 
ಮುಖ್ಯ ಚಳವಳಿಗಳನ್ನು ಕುರಿತು ಚರಿತ್ರೆ ವಿಭಾಗ ಯೋಜನೆ 
ಈ 


ad Py 
ಗಳ ಗ್ಗ್ಯೂರರ್ಸಾಕ ಲಾಳ ಮ ಜ್ಜ ನೇ ವದೆ ಇ Cx ಫಾಲ್‌ OP ಹ ದಾರಾ 
ರ LNA ಕಗಿತಿಗೂೊಂಡಿಹೆ, ಇದದ ಅಂಗವಾಗಿ ಪ್ರಕಟವಾ ನ 


Bed pd ಸನ ORAS 6 Re ತ — 
ತಲ ರುವ ಆರು ಕತಿಗಿ ಭ್‌ ರತ ಚಳವಳಿ wd LBD ೧ ಣ್‌ 
y ಸ 
೧೩೦, 3೪. ಲ್‌ ರಗ ಗ ರ್ಗ ಗಾ ರಿದ್ಧಿ 
ರಬಸಿದ ಓಲ ತರಿಬಿರಿಡ ದ ಬು Oe ರಿತ Se GY ರಿಗ ನ ನಮ್ಮ 


ಗವ ನು್‌ನ ಸ್‌ ನಿ 
OAH I NUS. 


